ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಏಶೇಪ ರಾಜ್ಯ ಪತ್ರಿಕೆ 


ಭಾಗ - III | ಬೆಂಗಳೂರು, ಸೋಮವಾರ, ನವೆಂಬರ್ ೩ , ೨೦೧೪ ( ಕಾರ್ತಿಕ ೧೨, ಶಕ ವರ್ಷ ೧೯೩೬) || ನಂ . ೬೭೨ 
Part - III Bangalore , Monday , November 3 , 2014 (Karthika 12 , Shaka Varsha 1936 ) _ No . 672 

* ರಾಜ್ಯ ಚುನಾವಣಾ ಆಯೋಗ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ) 1ನೇ ಮಹಡಿ, ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು-560052 

ಸಂಖ್ಯೆ ರಾಚುಆ.10 .ಆಯುಬಿ. 2014 , ಬೆಂಗಳೂರು, ದಿನಾಂಕ: 03 - 11 - 2014 
ರಾಜ್ಯ ಚುನಾವಣಾ ಆಯೋಗವು ಶಿವಮೊಗ್ಗ ಜಿಲ್ಲೆ, ಜೋಗ್‌ಕಾರ್ಗಲ್ ಪಟ್ಟಣ ಪಂಚಾಯತಿ ಸಾರ್ವತ್ರಿಕ ಚುನಾವಣೆಯನ್ನು ಕರ್ನಾಟಕ 
ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು, 1977 ರ ನಿಯಮ 3(1) ರನ್ವಯ ಈ ಕೆಳಗೆ ನಮೂದಿಸಿರುವ ಚುನಾವಣಾ 
ವೇಳಾಪಟ್ಟಿಯಂತೆ ಚುನಾವಣೆಯನ್ನು ನಡೆಸಲು ಆದೇಶಿಸಿದೆ. ಚುನಾವಣಾ ವೇಳಾಪಟ್ಟಿ 

ಚುನಾವಣಾ ವೇಳಾ ಪಟ್ಟಿ 
ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 

17 - 11 - 2014 ಸೋಮವಾರ 
- 2 | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

24 - 11 - 2014 ಸೋಮವಾರ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 11 - 2014 ಮಂಗಳವಾರ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 11 - 2014 ಗುರುವಾರ 
| ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸ ಬೇಕಾದ ದಿನಾಂಕ ಮತ್ತು ದಿನ 

05 - 12 - 2014 ಶುಕ್ರವಾರ 
| ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5 .00 ಘಂಟೆವರೆಗೆ | 

05 -12 - 2014 ಶುಕ್ರವಾರ 
ಮರು ಮತದಾನ ಇದ್ದಲ್ಲಿ, ಮತದಾನದ ಸಮಯ ಬೆಳಿಗ್ಗೆ 7. 00 ಘಂಟೆಯಿಂದ ಸಾಯಂಕಾಲ 5 .00 

07 - 12 - 2014 ಭಾನುವಾರ 
ಘಂಟೆವರೆಗೆ 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8.00 ಘಂಟೆಯಿಂದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ 08 - 12 - 2014 ಸೋಮವಾರ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 8 - 12 - 2014 ಸೋಮವಾರ 

ಜಿಲ್ಲಾಧಿಕಾರಿಗಳು ಆಯೋಗವು ಆದೇಶಿಸಿರುವ ಚುನಾವಣಾ ವೇಳಾ ಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ 
ಚುನಾವಣೆ) ನಿಯಮಗಳು , 1977ರ ನಿಯಮ 8ರ ಪ್ರಕಾರ ಜೋಗ್‌ಕಾರ್ಗಲ್ ಪಟ್ಟಣ ಪಂಚಾಯತಿ ಅಧಿಸೂಚನೆಯನ್ನು ಹೊರಡಿಸತಕ್ಕದ್ದು. ಹಾಗೆ 
ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಪ್ರಕಟಿತ ಅಧಿಸೂಚನೆಯ ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ 
ಕಛೇರಿ, ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಯ ಕಛೇರಿ ಹಾಗೂ ಇನ್ನಿತರ ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು. ಅಧಿಸೂಚನೆಯ ಪ್ರತಿಯನ್ನು 
ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು ಪ್ರಪತ್ರ - 1 ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ ಅವರಿಗೆ ಸೂಚನೆಗಳನ್ನು 
ನೀಡತಕ್ಕದ್ದು, ಚುನಾವಣೆ ನಡೆಯುವ ವಿಷಯವನ್ನು ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) 
ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 

ಸದಾಚಾರ ಸಂಹಿತೆಯು ಜಿಲ್ಲಾಧಿಕಾರಿಗಳು ವೇಳಾಪಟ್ಟಿಯನ್ನು ಅಧಿಸೂಚಿಸುವ ಅಂದರೆ ದಿನಾಂಕ: 17 -11 - 2014 ರಿಂದ ಜಾರಿಗೆ ಬರಲಿದ್ದು, 
ಚುನಾವಣಾ ಪ್ರಕ್ರಿಯೆಯು ಮುಕ್ತಾಯಗೊಳ್ಳುವವರೆಗೆ ಅಂದರೆ ದಿನಾಂಕ: 08 - 12 - 2014 ವರೆಗೆ ಚುನಾವಣೆ ನಡೆಯುವ ಜೊಗ್‌ಕಾರ್ಗಲ್ ಪಟ್ಟಣ 
ಪಂಚಾಯತಿ ವಾರ್ಡುಗಳ ವ್ಯಾಪ್ತಿಯಲ್ಲಿ ಮಾತ್ರ ಜಾರಿಯಲ್ಲಿರುತ್ತದೆ. ಸದಾಚಾರ ಸಂಹಿತೆಯು ಯಾವುದೇ ರೀತಿಯಲ್ಲೂ ಉಲ್ಲಂಘನೆಯಾಗದಂತೆ 
ನೋಡಿಕೊಳ್ಳತಕ್ಕದ್ದು . 

ಆದೇಶಾನುಸಾರ 


ಕವಿತಾರಾಣಿ. ಆರ್ 

ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 


( ೪೧೮೩ ) 


೪೧೮೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೪, ೨೦೧೪ 

ಏಶೇಪ ರಾಜ್ಯ ಪತ್ರಿಕೆ 


ಭಾಗ - III | ಬೆಂಗಳೂರು, ಸೋಮವಾರ, ನವೆಂಬರ್ ೩ , ೨೦೧೪ ( ಕಾರ್ತಿಕ ೧೨ , ಶಕ ವರ್ಷ ೧೯೩೬ ) | ನಂ . ೬೭೩ 
Part - III Bangalore, Monday , November 3 , 2014 ( Karthika 12 , Shaka Varsha 1936 ) No. 673 

ರಾಜ್ಯ ಚುನಾವಣಾ ಆಯೋಗ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ) 1ನೇ ಮಹಡಿ, ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು- 560052 

ಸಂಖ್ಯೆ ರಾಚುಆ.20.ಆಯುಬಿ.2014 , ಬೆಂಗಳೂರು, ದಿನಾಂಕ: 03- 11 -2014 

- ನಗರ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆ - 2014 
ರಾಜ್ಯ ಚುನಾವಣಾ ಆಯೋಗವು ಈ ಆದೇಶದ ಅನುಬಂಧದಲ್ಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡುಗಳಿಗೆ ವಿವಿಧ ಕಾರಣಗಳಿಂದ 
ತೆರವಾಗಿರುವ ಸದಸ್ಯ ಸ್ಥಾನಕ್ಕೆ ಈ ಕೆಳಗೆ ನಮೂದಿಸಿರುವ ಚುನಾವಣಾ ವೇಳಾಪಟ್ಟಿಯಂತೆ ಉಪಚುನಾವಣೆಯನ್ನು ನಡೆಸಲು ಕರ್ನಾಟಕ ಮುನಿಸಿಪಲ್ 
ಕಾರ್ಪೋರೇಷನ್ ( ಚುನಾವಣೆ) ನಿಯಮಗಳು 1979ರ ನಿಯಮ 3 (1) ರಂತೆ ಹಾಗೂ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರುಗಳ ಚುನಾವಣೆ) 
ನಿಯಮಗಳು 1977ರ ನಿಯಮ 3(1) ರಂತೆ ಆದೇಶಿಸಿದೆ. 

ಚುನಾವಣಾ ವೇಳಾ ಪಟ್ಟಿ 
ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 

17 - 11 - 2014 

ಸೋಮವಾರ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

24 - 11 - 2014 

ಸೋಮವಾರ 
3 | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

25 - 11 - 2014 

ಮಂಗಳವಾರ 
4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

27 - 11 - 2014 
ಗುರುವಾರ 


1 


5 


| 


ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸ ಬೇಕಾದ ದಿನಾಂಕ ಮತ್ತು ದಿನ 


05 - 12 - 2014 
ಶುಕ್ರವಾರ 


6 | ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5 .00 ಘಂಟೆವರೆಗೆ 


05 - 12 - 2014 
ಶುಕ್ರವಾರ 


ಮರು ಮತದಾನ ಇದ್ದಲ್ಲಿ, ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 ಘಂಟೆವರೆಗೆ 


07 - 12 - 2014 
ಭಾನುವಾರ 


ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8.00 ಘಂಟೆಯಿಂದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ 


08 - 12 - 2014 
ಸೋಮವಾರ 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


8 - 12 - 2014 
ಸೋಮವಾರ 


ಜಿಲ್ಲಾಧಿಕಾರಿಗಳು ಆಯೋಗವು ಆದೇಶಿಸಿದ ಚುನಾವಣಾ ವೇಳಾಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ 
( ಚುನಾವಣೆ) ನಿಯಮಗಳು 1979ರ ನಿಯಮ 10 ರಡಿಯಲ್ಲಿ ಕಾರ್ಪೋರೇಷನ್‌ಗಳಿಗೆ ಸಂಬಂಧಿಸಿದ ಚುನಾವಣಾ ಅಧಿಸೂಚನೆಗಳನ್ನು ಮತ್ತು ಕರ್ನಾಟಕ 
ಮುನಿಸಿಪಾಲಿಟಿ ( ಎಲೆಕ್ಷನ್ ಆಫ್ ಕೌನ್ಸಿಲರ್) ನಿಯಮಗಳು 1977 ರ ನಿಯಮ 8 ರ ಪ್ರಕಾರನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ 
ಸಂಬಂಧಿಸಿದ ಚುನಾವಣಾ ಅಧಿಸೂಚನೆಯನ್ನು ಫಾರಂ ನಂ .1ರಲ್ಲಿ ಹೊರಡಿಸತಕ್ಕದ್ದು . ಹಾಗೆ ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು 
ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಪ್ರಕಟಿತ ಅಧಿಸೂಚನೆಯ ಪ್ರತಿಗಳನ್ನು ಜಿಲ್ಲಾಧಿಕಾರಿ ಕಛೇರಿ, ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಯ ಕಛೇರಿ 
ಹಾಗೂ ಇನ್ನಿತರ ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು, ಅಧಿಸೂಚನೆಯ ಪ್ರತಿಯನ್ನು ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ 
ದಿನದಂದು ಪ್ರಪತ್ರ - 1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ ಸೂಚನೆಗಳನ್ನು ನೀಡತಕ್ಕದ್ದು, ಚುನಾವಣೆ ನಡೆಯುವ ವಿಷಯವನ್ನು 
ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು . 
ಚುನಾವಣಾಧಿಕಾರಿ/ ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಿ ನೇಮಕಾತಿ ಆದೇಶದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸುವುದು. 

ಚುನಾವಣೆ ನಡೆಯುವ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ ವ್ಯಾಪ್ತಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯು ದಿನಾಂಕ : 17- 11 -2014 ರಿಂದ 
ಜಾರಿಗೆ ಬರಲಿದ್ದು, ದಿನಾಂಕ: 08 -12 - 2014 ರವರೆಗೆ ಜಾರಿಯಲ್ಲಿರುತ್ತದೆ. ಜಿಲ್ಲಾಧಿಕಾರಿಗಳು ಸದಾಚಾರ ಸಂಹಿತೆಯು ಯಾವುದೇ ರೀತಿಯಲ್ಲೂ 
ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 

ಆದೇಶಾನುಸಾರ 


ಕವಿತಾರಾಣಿ. ಆರ್ 

ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪ , ೨೦೧೪ 


೪೧೮೫ 


ಈ0 , 09 


ಸಿಆ.20 .ಇಯುಬಿ.2014 ದಿನಾಂಕ: 03 - 11 - 2014 ರ ಅನುಬಂಧ 
ವಿವಿಧ ಕಾರಣಗಳಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತೆರವಾದ ಸದಸ್ಯ ಸ್ಥಾನಗಳ ವಿವರಗಳು 
- ಜಿಲ್ಲೆ | ನಗರ ಸ್ಥಳೀಯ ಸಂಸ್ಥೆಯ ಹೆಸರು 
ತುಮಕೂರು ಪುರಸಭೆ 

ಪಾವಗಡ 


ಕ್ರಸಂ. 


ವಾರ್ಡ್ ನಂ . 


13 


2 


ಕೋಲಾರ 


ನಗರಸಭೆ 


ಕೋಲಾರ 


18 


ಚಿಕ್ಕಬಳ್ಳಾಪುರ 


ನಗರಸಭೆ 


26 


ಪಟ್ಟಣ ಪಂಚಾಯತಿ | 


03, 10 


ಚಾಮರಾಜನಗರ 


ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


ಚಿಕ್ಕಬಳ್ಳಾಪುರ 
ಪಿರಿಯಾಪಟ್ಟಣ 
ಹನೂರು 
ಬೆಳ್ತಂಗಡಿ 
ಚಿಕ್ಕಮಗಳೂರು 
ಬೀರೂರು 


ದಕ್ಷಿಣ ಕನ್ನಡ 
ಚಿಕ್ಕಮಗಳೂರು 


ನಗರಸಭೆ 


ಪುರಸಭೆ 


ನಗರಸಭೆ 


ಶಿರಸಿ 


ಉತ್ತರ ಕನ್ನಡ 
ಹಾವೇರಿ 


ನಗರಸಭೆ 


ರಾಣೆಬೆನ್ನೂರು 


ಪರಸಭೆ 


ಸೇಡಂ 


ಗುಲ್ಬರ್ಗಾ 
ಯಾದಗಿರಿ 


11 


ನಗರಸಭೆ 


ಯಾದಗಿರಿ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ನವೆಂಬರ್ ೬ , ೨೦೧೪ (ಕಾರ್ತಿಕ ೧೫ , ಶಕ ವರ್ಷ ೧೯೩೬) | ನಂ . ೬೭೪ 
Bangalore , Thursday , November 6 , 2014 (Karthika 15 , Shaka Varsha 1936 ) 

No . 674 


ಭಾಗ- III 


Part - III 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 71 ಎಂಎಲ್ಆರ್ 2014 , ಬೆಂಗಳೂರು, ದಿನಾಂಕ : 06 - 11- 2014 
ಕರ್ನಾಟಕ ಪೌರಸಭೆಗಳ ಕಾಯ್ದೆ 1964ರ 3 ನೇ ಪ್ರಕರಣದೊಂದಿಗೆ ಓದಿಕೊಂಡ 9 ನೇ ಮತ್ತು 355 - ಇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯಪಾಲರು ಈ ಕೆಳಗಿನವುಗಳನ್ನು ಗಮನಿಸಿ, ಅಂದರೆ: 

1. ಅಂಥ ಪ್ರದೇಶದ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆಯಿಲ್ಲದ ಮತ್ತು ಮೂರು ಲಕ್ಷಕ್ಕಿಂತ ಹೆಚ್ಚಿಲ್ಲದ ಹೊರತು; 
2. ಅಂಥ ಪ್ರದೇಶದಲ್ಲಿನ ಜನಸಂಖ್ಯೆಯ ಸಾಂದ್ರತೆಯು ಒಂದು ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಒಂದು ಸಾವಿರದ ಐನೂರು 

ನಿವಾಸಿಗಳಿಗಿಂತ ಕಡಿಮೆಯಿಲ್ಲದ ಹೊರತು ; 
3. ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂಥ ಪ್ರದೇಶದಿಂದ ಸ್ಥಳೀಯ ಆಡಳಿತಕ್ಕಾಗಿ ತೆರಿಗೆ ಮತ್ತು ತೆರಿಗೆಯಿಲ್ಲದ ಇತರ 

ಸಂಪನ್ಮೂಲಗಳಿಂದ ಉತ್ಪಾದಿತವಾದ ರಾಜಸ್ವ ವಾರ್ಷಿಕ ಒಂಭತ್ತು ಲಕ್ಷ ಅಥವಾ ವಾರ್ಷಿಕ ತಲಾ ಒಬ್ಬನಿಗೆ ನಲವತ್ತೈದು ರೂ .ಗಳ 

ದರದಂತೆ ಲೆಕ್ಕ ಹಾಕಲಾದ ಮೊತ್ತ ಇವೆರಡರಲ್ಲಿ ಯಾವುದು ಹೆಚ್ಚೇ ಆ ಮೊತ್ತಕ್ಕಿಂತ ಕಡಿಮೆಯಿರದ ಹೊರತು; 
4. ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗದ ಶೇಕಡಾವಾರು ಒಟ್ಟು ಉದ್ಯೋಗದ ಶೇಕಡ ಐವತ್ತಕ್ಕಿಂತ ಕಡಿಮೆಯಿಲ್ಲದ ಹೊರತು; 

ಅನುಸೂಚಿ ಎ ಮತ್ತು ಅನುಸೂಚಿ ಬಿ ಯಲ್ಲಿ ನಿರ್ದಿಷ್ಟಪಡಿಸಲಾದ ಪರಿಮಿತಿಯುಳ್ಳ ಅಂಕೋಲಾ ಪಟ್ಟಣ ಪಂಚಾಯತಿ ಪ್ರದೇಶವನ್ನು 
ಅಂಕೋಲಾ ಸಣ್ಣ ನಗರ ಪ್ರದೇಶ ವೆಂದೂ ಹಾಗೂ ಸದರಿ ಸಣ್ಣ ನಗರ ಪ್ರದೇಶವನ್ನು ಅಂಕೋಲಾಪುರಸಭೆ ಯ ಪ್ರದೇಶವೆಂದು ಸಹ ಪದನಾಮೀಕರಿಸಿ ಈ 
ಮೂಲಕ ಉದ್ಯೋಷಿಸಿರುತ್ತಾರೆ. 

ಈ ಅಧಿಸೂಚನೆಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳನ್ನು /ಸಲಹೆಗಳನ್ನು ಸಲ್ಲಿಸಲು 
ಇಚ್ಚಿಸುವ ಎಲ್ಲಾ ವ್ಯಕ್ತಿಗಳು ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ ಸದರಿ ಅಧಿಸೂಚನೆಯನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 
ಮೂವತ್ತು ದಿನಗಳೊಳಗಾಗಿ ಸರ್ಕಾರದ ಉಪಕಾರ್ಯದರ್ಶಿ - 2 , ನಗರಾಭಿವೃದ್ಧಿ ಇಲಾಖೆ, ಕೊಠಡಿ ಸಂ : 428, 4ನೇ ಮಹಡಿ, ವಿಕಾಸಸೌಧ, ಬೆಂಗಳೂರು, 


೪೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಇವರಿಗೆ ಸಲ್ಲಿಸಬೇಕೆಂದು ಹಾಗೂ ಅಧಿಸೂಚನೆಯನ್ನು ಸದರಿ ಅವಧಿಯ ತರುವಾಯ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅನುಸೂಚಿ ಎ 


1 , 


ಅಂಕೋಲಾ ಪಟ್ಟಣದ ವ್ಯಾಪ್ತಿ 
ಅ ) ಶಿರಕುಳಿ ಗ್ರಾಮ 
ಬ) ವಂದಿಗೆ ಗ್ರಾಮ 
ಕ) ತೆಂಕಣಕೇರಿ ಗ್ರಾಮ 
ಡ) ಲಕ್ಷೇಶ್ವರ ಗ್ರಾಮ 


ವ 


ಅನುಸೂಚಿ - ಬಿ 


ಪೂರ್ವ: 


ದಕ್ಷಿಣ: 


ವು 


ವ 


ಪೂರ್ವ ಗಡಿಯು ಶಿರಕುಳಿ ಗ್ರಾಮದ ಈಶಾನ್ಯ ಮೂಲೆಯಿಂದ ಸ. ನಂ . 263 ರಿಂದ ಪ್ರಾರಂಭವಾಗಿ ಶೇಡಗೇರಿ ಗ್ರಾಮದ ಅರಣ್ಯ 
ಸರ್ವೆ ನಂ .108ಕ್ಕೆ ಸ್ಪರ್ಶಿಸಿ ದಕ್ಷಿಣಕ್ಕೆ ಮುಂದುವರಿದು ವಂದಿಗೆ ಗ್ರಾಮದ ಸ. ನಂ .61 ರವರೆಗೆ 
ದಕ್ಷಿಣ ಗಡಿಯು ವಂದಿಗೆ ಗ್ರಾಮದ ಸ. ನಂ . 62 ರಿಂದ ಹಾದು ಲಕ್ಷೇಶ್ವರ ಗ್ರಾಮದ ಸ. ನಂ . 112 ಮುಖಾಂತರ ಪಶ್ಚಿಮಕ್ಕೆ ಹಾದು 
ಬೊಬ್ರುವಾಡಾ ಗ್ರಾಮದ ಸ. ನಂ .309 ರವರೆಗೆ ಪೂರ್ವದ ಗಡಿ. 
ಪಶ್ಚಿಮ ಗಡಿಯು ಬೊಬ್ರುವಾಡಾ ಗ್ರಾಮದ ಸ. ನಂ .303 ರಿಂದ ಉತ್ತರ ದಿಕ್ಕಿಗೆ ಹಾದು ಸ. ನಂ .246 ರಿಂದ ಮುಂದುವರಿದು ಈಗಿನ 
ಪಟ್ಟಣ ಪಂಚಾಯತಿಯ ಗಡಿಯ, ಅಂಕೋಲಾ ಸ. ನಂ .105 ರಿಂದ 185 ರವರೆಗೆ ಉತ್ತರದ ಗಡಿ. 
ಉತ್ತರ ಗಡಿಯು ಬಾವಿಕೇರಿ ಗ್ರಾಮದ ಗಡಿಯ ದಕ್ಷಿಣಕ್ಕೆ ತಿರುಗಿ ಅಲಗೇರಿ ಗ್ರಾಮದ ಸ. ನಂ .68 ರ ಪೂರ್ವದ ಗಡಿಯ ಸ. ನಂ .143 
ರ ಪಶ್ಚಿಮ ಗಡಿಯ ದಕ್ಷಿಣಕ್ಕೆ ಶಿರಕುಳಿ ಗ್ರಾಮದ ಸ. ನಂ .17 ರಿಂದ ಪೂರ್ವಕ್ಕೆ 91 ರಿಂದ ಹಾದು 110 ರ ವರೆಗೆ ಪೂರ್ವದ ಗಡಿ. 


ಪಶ್ಚಿಮ : 


ಉತ್ತರ: 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


URBAN DEVELOPMENT SECRETARIAT 

NOTIFICATION 
No . UDD 71 MLR 2014 , Bangalore, Dated : 06 . 11. 2014 
In exercise of the powers conferred by the section 3 read with section 355 (E ) of the Karnataka Municipalities Act 
1964 , the ‘ Town Panchayat Area of Ankola mentioned in Schedule “ A ” along with boundaries mentioned in Scheduled “ B ” 
hereby declared as the “ Smaller Urban Area ” of Ankola and further specify such area to be the “ Town Municipal Area” 
of Ankola with effect from the date of publishing this Notification in the Official Gazette by the Governor of Karnataka 
having regard to : 

i. The population of such area is not less than twenty thousand and notmore than three lakhs; 

The density of population in such area is not less than one thousand five hundred inhabitants to one square 
kilometer of area ; 
The revenue generated for local administration from such area from tax and non - tax sources in the year of 
the last preceding census is not less than rupees nine lakhs per annum or a sum calculated at the rate of 
rupees forty five per capita per annum , whichever is higher ; 
The percentage of employment in non -agricultural activities is not less than fifty per cent of the total 

employment; 

The notification is hereby published for the information of the persons likely to be affected thereby and the 
information is hereby by given that the notification will be taken into consideration after 30 days from the date of 
publication of this notification in the official gazette . 


iv . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


೪೧೮೭ 


All the persons , who likely to file any objections / suggestions to the said notification are hereby required to submit 
the same with reasons therefore in writing to the Deputy Secretary - 2 to Government, Urban Development Department, 
No.428 , 4th Floor, Vikasa Soudha, Bangalore. 


By Order and in the name of the Governor of Karnataka 


SIDDIQ PASHA 
Under Secretary to Government 
Urban Development Department 


Schedule A 


Town limit of Ankola 


a) 
b) | 


Shirkuli Village 
Vandegi Village 
Tenkankeri Village 
Laxmeshwar Village 


d) 


Schedule B 


East : 


South : 


West : 


The Boundary of Shirkuli Village starting from corner of north east sy . No .263 and touch the 
forest sy . No. 108 . joining southern side of the Vandegi village up to sy. No . 61. 
The southern Boundary of the Vandegi village starts from sy No .62 and passes through 
Laxmeshwar Village sy No .112 through west side of the Bobruwada Village at sy No. 309 of eastern 
side. 
The Boundary of the western side starts from the Bobruwada village at sy No. 303 passes through the 
Northern sy . No.246 extend up to existing Town Panchayat Boundary of the Ankola sy No . 105 to 
185 of the Northern side. 
The Boundary of the Northern side starts from the Bavikeri Village turning to southern side of the 
Algeri village sy . No.68 eastern side of the sy . No . 143 and western side of the south Shirkuli Village 
passes through sy . No. 17 to eastern side from sy . No. 91 to 110 up to eastern side of the Boundary . 


North : 


SIDDIQ PASHA 
Under Secretary to Government 
Urban Development Department 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III | ಬೆಂಗಳೂರು, ಸೋಮವಾರ, ನವೆಂಬರ್ ೧೭, ೨೦೧೪ ( ಕಾರ್ತಿಕ ೨೬ , ಶಕ ವರ್ಷ ೧೯೩೬) | ನಂ . ೬೯೯ 
Part - III || Bangalore, Monday , November 17 , 2014 (Karthika 26 , Shaka Varsha 1936 ) || No. 699 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ಪ್ರಪತ್ರ - 1 

(8(1) ನೇ ನಿಯಮವನ್ನು ನೋಡಿ) 
( ನಗರಸಭೆ, ಪುರಸಭೆ / ಪಟ್ಟಣ ಪಂಚಾಯಿತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಅಧಿಸೂಚನೆ 
ಸಂ .ಇಎಲ್ಎ ನ್( 2) ಸಿಆರ್ /10/ 2014 - 15, ದಿನಾಂಕ 17 /11 /2014 
(1) 1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಕೋಲಾರ ನಗರಸಭೆಯ ವಾರ್ಡ್ ನಂಬರ್‌ 
18 ರಲ್ಲಿ ತೆರವಾಗಿರುವ ಸದಸ್ಯರ ಸ್ಥಾನವನ್ನು (ಸಾಮಾನ್ಯ ) ತುಂಬಲು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ 
ಮೇಲ್ಕಂಡ ನಗರಸಭೆಯಲ್ಲಿ ತೆರವಾಗಿರುವ ಸದಸ್ಯರ ಸ್ಥಾನವನ್ನು ತುಂಬಲು, 

( 2) ಕೋಲಾರ ನಗರಸಭೆಯ ವಾರ್ಡ್ ನಂಬರ್ 18 ರ ಸದಸ್ಯರಾಗಿದ್ದ ಶ್ರೀ . ಎಲ್. ನಜೀರ್ ಅಹ್ಮದ್ ಬಿನ್ ಎಲ್. ವಜೀರ್ ಸಾಬ್ ರವರ 
ಮರಣದಿಂದಾಗಿ ಖಾಲಿಯಾಗಿರುವುದಾಗಿ ಘೋಷಿಸಿರುವುದರಿಂದ ಉಂಟಾದ ಖಾಲಿ ಸದಸ್ಯ ಸ್ಥಾನವನ್ನು ತುಂಬಲು ಚುನಾವಣೆಯನ್ನು 
ನಡೆಸಬೇಕಾಗಿರುವುದರಿಂದ, 

ಆದುದರಿಂದ, ಕರ್ನಾಟಕ ಪುರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977 ರ ನಿಯಮ 8 ರ ಅನುಸಾರವಾಗಿ ಕೋಲಾರ 
ಜಿಲ್ಲೆಯ ಡೆಪ್ಯುಟಿ ಕಮೀಷನರ್‌ರಾದ ಡಾ : ಕೆ. ವಿ.ತ್ರಿಲೋಕ್ ಚಂದ್ರ, ಭಾ . ಆ.ಸೇ ., ಆದ ನಾನು, ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


೪೧೮೮ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಚುನಾವಣಾ ವೇಳಾ ಪಟ್ಟಿ 
( ಎ) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 

24 - 11 - 2014 (ಸೋಮವಾರ) 
ಮತ್ತು ದಿನ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ : 25 - 11 - 2014 ( ಮಂಗಳವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ : 27 -11 - 2014 ( ಗುರುವಾರ) 
ದಿನಾಂಕ ಮತ್ತು ದಿನ | 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ : 05 - 12 - 2014 ( ಶುಕ್ರವಾರ ) 

ದಿನಾಂಕ ಮತ್ತು ದಿನ 
( ಇ) ಮತದಾನದ ಸಮಯ 

ಬೆಳಿಗ್ಗೆ 7 - 00 ಗಂಟೆಯಿಂದ 

ಸಂಜೆ 5 - 00 ಗಂಟೆಯವರೆಗೆ 
( ಎಫ್) ಮತಗಳ ಎಣಿಕೆ ದಿನಾಂಕ, ದಿನ, ಸ್ಥಳ ಮತ್ತು ಸಮಯ : 08 - 12 - 2014 (ಸೋಮವಾರ ) 

ಬೆಳಿಗ್ಗೆ 8 - 00 ಗಂಟೆಯಿಂದ ತಾಲ್ಲೂಕಿನ ಕೇಂದ್ರಸ್ಥಾನದಲ್ಲಿ 
( ಜಿ) ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯ : 08 - 12 - 2014 (ಸೋಮವಾರ) 
ಗೊಳಿಸಬೇಕೊ ಆ ದಿನಾಂಕ ಮತ್ತು ದಿನ 

ಡಾ :ಕೆ. ವಿ.ತ್ರಿಲೋಕ್ ಚಂದ್ರ 

ಜಿಲ್ಲಾಧಿಕಾರಿಗಳು 

ಕೋಲಾರ ಜಿಲ್ಲೆ ,ಕೋಲಾರ 
ತ: ಖ್ಯೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ | 

ಸಂ . ಇಎಲ್‌ಎನ್‌( 2) ಸಿಆರ್ /10 /2014 - 15 ದಿನಾಂಕ 17 /01 /2014 
ಕೋಲಾರ ಜಿಲ್ಲೆಯ ಈ ಕೆಳಕಂಡ ನಗರಸಭೆಯಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ನಗರಸಭಾ ಸದಸ್ಯ ಸ್ಥಾನಕ್ಕೆ ಉಪ ಚುನಾವಣೆಯನ್ನು 
ನಡೆಸಲು ವೇಳಾ ಪಟ್ಟಿಯನ್ನು ನಿಗಧಿಪಡಿಸಿದೆ. 
ತಾಲ್ಲೂಕಿನ ನಗರ ಸ್ಥಳೀಯ ಸಂಸ್ಥೆಯ 

ವಾರ್ಡ್ 

ಸದಸ್ಯ ಸ್ಥಾನ ತೆರವಾಗಲು ಮೀಸಲಾತಿ 
ಹೆಸರು ಹೆಸರು 

ಸ್ಥಾನಗಳ ಸಂಖ್ಯೆ 
ಸಂಖ್ಯೆ 

ಕಾರಣ 

ವಿವರ 
- 2 


ಸಂ . 


ಕೋಲಾರ 


ನಗರಸಭೆ, ಕೋಲಾರ 


1 (ಒಂದು) 


ಸದಸ್ಯರ ಮರಣದಿಂದ | ಸಾಮಾನ್ಯ 


ಡಾ :ಕೆ. ವಿ.ತ್ರಿಲೋಕ್ ಚಂದ್ರ 

ಜಿಲ್ಲಾಧಿಕಾರಿಗಳು 
ಕೋಲಾರ ಜಿಲ್ಲೆ, ಕೋಲಾರ 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಸೋಮವಾರ, ನವೆಂಬರ್ ೧೭, ೨೦೧೪ ( ಕಾರ್ತಿಕ ೨೬ , ಶಕ ವರ್ಷ ೧೯೩೬ ) | ನಂ . ೭೦೦ 
Part - III Bangalore , Monday , November 17 , 2014 (Karthika 26 , Shaka Varsha 1936 ) No . 700 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಪ್ರಪತ್ರ - 1 
(ನಿಯಮ 8 (1) ನ್ನು ನೋಡಿ) 

ಅಧಿಸೂಚನೆ 
ಸಂಖ್ಯೆ: ಇಎಲ್‌ಎನ್‌( 2)/ ಸಿಆರ್ /26 /2014 -15, ದಿನಾಂಕ 17/11 /2014 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಿಕ್ಕಬಳ್ಳಾಪುರ ನಗರಸಭೆಯ 
ಪಾಂಡುರಂಗ ಸ್ವಾಮಿ ದೇವಾಲಯ , ಐ. ಟಿ.ಐ. ರಸ್ತೆ , ಹಳೇ ಸಂತೆಪೇಟೆ- ವಾರ್ಡ್-26 ಕೌನ್ಸಿಲರ್ ( ನಗರಸಭೆ ಸದಸ್ಯ) ಸ್ಥಾನವನ್ನು ಈ ಅಧಿಸೂಚನೆಯ 
ಅನುಬಂಧದಲ್ಲಿ ಹೇಳಿದ ಸದರಿ ನಗರಸಭೆಯ ವಾರ್ಡ್‌ನಿಂದ ತುಂಬಲು. 

ಈಗ 1977 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ ಡಾ|| 
ಎಂ . ವಿ. ವೆಂಕಟೇಶ್, ಭಾ . ಆ.ಸೇ , ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಈ ಮೂಲಕ ಸದರಿ 
ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


೪೧೮೯ 


ಕ್ರ ಸಂ . 


ದಿನಾಂಕ 


24 /01 /2014 ಸೋಮವಾರ 


25 /11 /2014 ಮಂಗಳವಾರ 


ಚುನಾವಣಾ ವೇಳಾಪಟ್ಟಿ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ | 
ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5. 00 ಘಂಟೆವರೆಗೆ 


27 /01 /2014 ಗುರುವಾರ 


05 /12 / 2014 ಶುಕ್ರವಾರ 


05 /02 / 2014 ಶುಕ್ರವಾರ 


07 /02 /2014 ಭಾನುವಾರ 


ಮರು ಮತದಾನ ಇದ್ದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7. 00 ಘಂಟೆಯಿಂದ ಸಾಯಂಕಾಲ 
5.00 ಘಂಟೆವರೆಗೆ . 
ಮತಗಳ ಎಣಿಕೆಯು ದಿನಾಂಕ ಮತ್ತು ದಿನ ಬೆಳಿಗ್ಗೆ 8.00 ಘಂಟೆಯಿಂದ ತಾಲ್ಲೂಕು ಕೇಂದ್ರ ಸ್ಥಳದಲ್ಲಿ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


08 /12 /2014 ಸೋಮವಾರ 


08 /12 /2014 ಸೋಮವಾರ 


ಪ್ರಪತ್ರ 1ರ ಅನುಬಂಧ 
ನಗರ ಸ್ಥಳೀಯ ಸಂಸ್ಥೆಯ ಕೌನ್ಸಿಲರ್ ಸ್ಥಾನಕ್ಕೆ ಉಪ ಚುನಾವಣೆ- 2014 

ನಗರಸಭೆ, ಚಿಕ್ಕಬಳ್ಳಾಪುರ 
ವಾರ್ಡಿನ ಸಂಖ್ಯೆ ಮತ್ತು ಹೆಸರು 

ಸ್ಥಾನಗಳ ಸಂಖ್ಯೆ 


ಕ್ರಸಂ. 


ಮೀಸಲಾತಿ ಪ್ರವರ್ಗ 


ಪಾಂಡುರಂಗ ಸ್ವಾಮಿ ದೇವಾಲಯ , ಐ. ಟಿ. ಐ . ರಸ್ತೆ, 

ಹಳೇ ಸಂತೆಪೇಟೆ- ವಾರ್ಡ್ ಸಂಖ್ಯೆ - 26 


ಒಂದು 


ಹಿಂದುಳಿದ ವರ್ಗ “ ಅ ” ( ಮಹಿಳೆ) 


ಡಾ | ಎಂ . ವಿ . ವೆಂಕಟೇಶ್, ಭಾ . ಆ. ಸೇ , 

ಜಿಲ್ಲಾಧಿಕಾರಿಗಳು, 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು , 

ಚಿಕ್ಕಬಳ್ಳಾಪುರ ಜಿಲ್ಲೆ . 
ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III | ಬೆಂಗಳೂರು, ಮಂಗಳವಾರ, ನವೆಂಬರ್ ೧೮, ೨೦೧೪ (ಕಾರ್ತಿಕ ೨೭ , ಶಕ ವರ್ಷ ೧೯೩೬ ) ನಂ . 2೦೧ 
Part - III Bangalore, Tuesday , November 18, 2014 ( Karthika 27, Shaka Varsha 1936 ) || No . 701 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಪ್ರಪತ್ರ - 1 

(ನಿಯಮ 8(1) ನ್ನು ನೋಡಿ) 
(ಜೋಗ್- ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್‌ಗಳ ಚುನಾವಣೆ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 

ಅಧಿಸೂಚನೆ 
ಸಂಖ್ಯೆ: ಚು (4)/ ಸಿಆರ್50/ 2014 - 15 , ದಿನಾಂಕ 17 /11 /2014 


1964 ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾಗಿದ್ದ ಅವಧಿ ಮುಕ್ತಾಯಗೊಂಡ 
ಜೋಗ್- ಕಾರ್ಗಲ್ ಪಟ್ಟಣ ಪಂಚಾಯತಿಯ 11 ವಾರ್ಡ್ಗಳಿಂದ ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು ನೀಡಲಾಗಿರುವ 
ಸದರಿ ಪಟ್ಟಣ ಪಂಚಾಯತಿಯ ಕೌಲರ್ಗಳ ವಿವಿಧ ವಾರ್ಡ್ಗಳಿಂದ ಕೌನ್ಸಿಲರುಗಳನ್ನು ತುಂಬಲು, 

ಕರ್ನಾಟಕ ಪುರಸಭೆಗಳ ( ಎಲೆಕ್ಷನ್ ಅಫ್ ಕೌನ್ಸಿಲರ್) ನಿಯಮ 8ನೇ ನಿಯಮದ ಅನುಸಾರವಾಗಿ ಶಿವಮೊಗ್ಗ ಜಿಲ್ಲೆಯ 
ಜಿಲ್ಲಾಧಿಕಾರಿಯಾದ ವಿ. ಪಿ. ಇಕ್ಕೇರಿ ಎಂಬ ನಾನು ಸದರಿ ಚುನಾವಣೆಯ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸಿದ್ದೇನೆ. 


R .N .I. No.KARBIL / 2001/47147 POSTAL REGN . No . RNP /KA/BGS/ 2202/2014 - 16 
| Licensed to post without prepayment WPP No . 297 
೪೧೯೦ 

* ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 
24 -11- 2014 ಸೋಮವಾರ 
25 -11- 2014 ಮಂಗಳವಾರ 
27 - 11 -2014 ಗುರುವಾರ 
05-12 - 2014 ಶುಕ್ರವಾರ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 
ಮತದಾನದ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
ಮತದಾನದ ವೇಳೆ 0 ಗಂಟೆಯಿಂದ ಸಾಯಂಕಾಲ 5- 00 ಗಂಟೆಯವರೆಗೆ 
ಮರು ಮತದಾನ ಇದ್ದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ 
ಸಾಯಂಕಾಲ 5 - 00 ಗಂಟೆಯವರೆಗೆ 
ಮತಗಳ ಎಣಿಕೆ ದಿನಾಂಕ ಮತ್ತು ದಿನ 
ಬೆಳಿಗ್ಗೆ 8-00 ಘಂಟೆಯಿಂದ ( ಸಂಬಂಧಿಸಿದ ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ 
ಆ ದಿನಾಂಕ ಮತ್ತು ದಿನ 


07-12 - 2014 ಭಾನುವಾರ 


08 -12 - 2014 ಸೋಮವಾರ 


08 -12 - 2014 ಸೋಮವಾರ 


ವಿ. ಪಿ. ಇಕ್ಕೇರಿ 

ಜಿಲ್ಲಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಅನುಬಂಧ 


ವಿ 


ಜೋಗ್- ಕಾರ್ಗಲ್ ಪಟ್ಟಣ ಪಂಚಾಯಿತಿ ಕೌನ್ಸಿಲ್ ಚುನಾವಣೆ- 2014 
ವಾರ್ಡ್ ನಂಬರ್ ಮತ್ತು ಹೆಸರು 

ಮೀಸಲಾತಿ 
ಜೋಗ್- ಕಾರ್ಗಲ್ -1 ಪರಿಶಿಷ್ಟ ಜಾತಿ ( ಮಹಿಳೆ) 
ಜೋಗ್- ಕಾರ್ಗಲ್ - 2 ಹಿಂದುಳಿದ ವರ್ಗ ( ಎ) ( ಮಹಿಳೆ) 
ಜೋಗ್- ಕಾರ್ಗಲ್ - 3 ಸಾಮಾನ್ಯ 
ಜೋಗ್- ಕಾರ್ಗಲ್ - 4 ಸಾಮಾನ್ಯ 
ಜೋಗ್- ಕಾರ್ಗಲ್ - 5 ಸಾಮಾನ್ಯ ( ಮಹಿಳೆ ) 
ಜೋಗ್- ಕಾರ್ಗಲ್ - 6 ಹಿಂದುಳಿದ ವರ್ಗ ( ಎ) 
ಜೋಗ್- ಕಾರ್ಗಲ್ - 7 ಸಾಮಾನ್ಯ ( ಮಹಿಳೆ) 
ಜೋಗ್- ಕಾರ್ಗಲ್ - 8 ಸಾಮಾನ್ಯ ( ಮಹಿಳೆ) 
ಜೋಗ್- ಕಾರ್ಗಲ್ - 9 ಸಾಮಾನ್ಯ 
ಜೋಗ್- ಕಾರ್ಗಲ್ - 10 ಪರಿಶಿಷ್ಟ ಜಾತಿ 
ಜೋಗ್- ಕಾರ್ಗಲ್ - 11, ಪರಿಶಿಷ್ಟ ಪಂಗಡ ( ಮಹಿಳೆ ) . 


ವಿ . ಪಿ . ಇಕ್ಕೇರಿ 

ಜಿಲ್ಲಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಭಾಗ- IN - A || ಬೆಂಗಳೂರು, ಶುಕ್ರವಾರ, ನವೆಂಬರ್ ೭, ೨೦೧೪ ( ಕಾರ್ತಿಕ ೧೬ , ಶಕ ವರ್ಷ ೧೯೩೬ ) | ನಂ . ೬೭೫ 
Part - IV - A Bangalore , Friday , November 7 , 2014 (Karthika 16 , Shaka Varsha 1936 ) No . 675 

ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 300 ಡಿಸಿಇ 2013( ಭಾ - 3), ಬೆಂಗಳೂರು, ದಿನಾಂಕ: 06 - 11 - 2014 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು 
ಕರ್ನಾಟಕ ಶಿಕ್ಷಣ ಇಲಾಖಾ ಸೇವೆಗಳು (ಕಾಲೇಜು ಶಿಕ್ಷಣ ಇಲಾಖೆ) (ನೇಮಕಾತಿ) ( ವಿಶೇಷ) ನಿಯಮಗಳು 2014 ರನ್ನು ದಿನಾಂಕ: 
25 -10 -2014 ರಂದು ಹೊರಡಿಸಲಾಗಿದ್ದು, ಸದರಿ ನಿಯಮದ ನಿಯಮ 2( ಎಫ್) ರಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲು ಆಯ್ಕೆ ಪ್ರಾಧಿಕಾರವು 
ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಇತರೆ ನಿಗದಿತ ಸಂಸ್ಥೆ ಎಂದು ತಿಳಿಸಲಾಗಿದೆ. 

ಮುಂದುವರೆದು, ಕರ್ನಾಟಕ ಲೋಕ ಸೇವಾ ಆಯೋಗ ( ಸಮಾಲೋಚನೆ) ವಿನಿಮಯಗಳು , 2000ರ ಅನುಬಂಧ - 2ಕ್ಕೆ 
ದಿನಾಂಕ:08 - 04 -2002ರ ಅಧಿಕೃತ ಜ್ಞಾಪನ ಸಂಖ್ಯೆ : ಡಿಪಿಎಆರ್ 03 ಎಸ್‌ಸಿಸಿ 2002ರಲ್ಲಿ ಮಾಡಲಾದ ತಿದ್ದುಪಡಿಯ ಹಿನ್ನೆಲೆಯಲ್ಲಿ 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಯನ್ನು ಹೊರತುಪಡಿಸಿ, ಶಿಸ್ತು ಪ್ರಕರಣಗಳಿಗೆ ಹಾಗೂ ಇನ್ನಿತರ ಸೇವಾ ವಿಷಯಗಳಿಗೆ 
ಸಂಬಂಧಿಸಿದಂತೆ ಕರ್ನಾಟಕ ಲೋಕಸೇವಾ ಆಯೋಗದೊಡನೆ ಸಮಾಲೋಚನೆ ನಡೆಸುವುದು ಅವಶ್ಯಕವಿರುತ್ತದೆ. 

ಆದುದರಿಂದ, ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ 1298 ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡುವ ಸಲುವಾಗಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ಆಯ್ಕೆ 
ಪ್ರಾಧಿಕಾರವನ್ನಾಗಿ ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 

ಶಿಕ್ಷಣ ಇಲಾಖೆ ( ಕಾಲೇಜು ಶಿಕ್ಷಣ) 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | 
Part - IV - A 


ಬೆಂಗಳೂರು, ಶುಕ್ರವಾರ , ನವೆಂಬರ್ ೭ , ೨೦೧೪ (ಕಾರ್ತಿಕ ೧೬ , ಶಕ ವರ್ಷ ೧೯೩೬ ) 
Bangalore , Friday , November 7 , 2014 ( Karthika 16 , Shaka Varsha 1936 ) 

ಅಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ನಂ . ೬೭೬ 
No . 676 


ಅಧಿಸೂಚನೆ 
ಸಂ : ಆನಾಸ 70 ಸಲಫ 2012 , ಬೆಂಗಳೂರು, ದಿನಾಂಕ: 07 - 11 - 2014 
ಗ್ರಾಹಕ ಸಂರಕ್ಷಣಾ ಅಧಿನಿಯಮ , 1986 (1986ರ ಕೇಂದ್ರ ಅಧಿನಿಯಮ 68) ರ 30ನೇ ಪ್ರಕರಣದ (2) ನೇ ಉಪ- ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ಗ್ರಾಹಕ ಸಂರಕ್ಷಣಾ ನಿಯಮಗಳು, 1988ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ 
ಉದ್ದೇಶದಿಂದ ಈ ಮುಂದಿನ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ ಪ್ರಕರಣ 30ರ ಉಪ ಪ್ರಕರಣ ( 2 ) ಮತ್ತು ಪ್ರಕರಣ 2ರ ಉಪ ಪ್ರಕರಣ 
(1)(ಎಲ್‌) ನಲ್ಲಿ ಅಗತ್ಯಪಡಿಸಲಾದಂತೆ, ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು 
ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 


(೪೧೯೧) 


೪೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೪, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸದರಿ ಕರಡಿಗೆ ಸಂಬಂಧಿಸಿದಂತೆ, ಮೇಲೆ ನಿಗಧಿಪಡಿಸಿದ ಅವಧಿಯು ಮುಕ್ತಾಯಗೊಳ್ಳುವುದಕ್ಕೆ ಮೊದಲು ಯಾರೇ ವ್ಯಕ್ತಿಯಿಂದ 
ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು . ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ , ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ವಿಕಾಸಸೌಧ, ಬೆಂಗಳೂರು- 560001 ಇವರಿಗೆ 
ಸಲ್ಲಿಸಬಹುದು. 

ಕರಡು ನಿಯಮಗಳು 
ಸರ್ಕಾರದ ಅಧಿಸೂಚನೆ ಸಂ .ಆನಾಸ 70 ಸಲಫ 2013, ದಿನಾಂಕ:11.08.2014ರಂದು ಹೊರಡಿಸಲಾಗಿರುವ ಅಧಿಸೂಚನೆಯಲ್ಲಿನ ನಿಯಮಗಳ 
ಭಾಗದಲ್ಲಿರುವ ಕ್ರಮ ಸಂ .7 & 8ರಲ್ಲಿ ಇರುವುದನ್ನು ಈ ಕೆಳಕಂಡಂತೆ ಸೇರಿಸಿ ಮಾರ್ಪಡಿಸಿದೆ. 


ಚಾಲ್ತಿಯಲ್ಲಿರುವ ನಿಯಮ 


ಸೇರಿಸಿ ಮಾರ್ಪಡಿಸಿದ ನಿಯಮ 


ವಿಧಾನಸಭಾ ಸಭಾಧ್ಯಕ್ಷರಿಂದ ನಾಮ 
ನಿರ್ದೇಶಿತವಾಗುವ ಮೂರು ಜನ ಕರ್ನಾಟಕ 
ವಿಧಾನಸಭೆಯ ಸದಸ್ಯರು 


ಸದಸ್ಯರು 


ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಸರ್ಕಾರದೊಂದಿಗೆ 
ಸಮಾಲೋಚಿಸಿದ ನಂತರ ನಾಮ ನಿರ್ದೇಶಿತವಾಗುವ ಮೂರು 
ಜನ ಕರ್ನಾಟಕ ವಿಧಾನಸಭೆಯ ಸದಸ್ಯರು 
ಕರ್ನಾಟಕ ವಿಧಾನಪರಿಷತ್ತು ಸಭಾಪತಿಯವರು ಸರ್ಕಾರದೊಂದಿಗೆ 
ಸಮಾಲೋಚಿಸಿದ ನಂತರ ನಾಮ ನಿರ್ದೇಶಿತವಾಗುವ ಇಬ್ಬರು 
ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು 


ವಿಧಾನ ಪರಿಷತ್ತು ಸಭಾಪತಿಯವರಿಂದ ನಾಮ 
ನಿರ್ದೇಶಿತವಾಗುವ ಇಬ್ಬರು ಕರ್ನಾಟಕ ವಿಧಾನ 
ಪರಿಷತ್ತಿನ ಸದಸ್ಯರು 


ಸದಸ್ಯರು 


ಇನ್ನುಳಿದಂತೆ, ಅಧಿಸೂಚನೆಯಲ್ಲಿನ ಯಾವುದೇ ನಿಯಮಗಳು ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎನ್ . ಸುಮತಿ 

ಪೀಠಾಧಿಕಾರಿ - 3 
ಅಹಾರ , ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 


FOOD , CIVIL SUPPLIES & CONSUMER AFFAIRS SECRETARIAT 

NOTIFICATION 


No . FCS 70 SLF 2012, Bangalore , Dated: 07 - 11- 2014 
The draft of the following rules to further amend the Karnataka Consumer Protection Rules , 1988 , which the 
Government of Karnataka proposes to make in exercise of the powers conferrd by sub -section (2 ) of section 30 of the 
Consumer Protection Act, 1986 (Central Act 68 of 1986 ), is hereby published as required by sub - section (2 ) of section 30 
and sub - section ( 1 ) (1) of section 2 of the said Act, for the information of persons likely to be affected thereby and notice is 
hereby given that the said draft will be taken into consideration after fifteen days from the date of its publication in the 
Official Gazette . 

Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government, Objections or 
suggestions may be addressed to the Additional Chief Secretary to Government, Food , Civil Supplies & Consumer Affairs 
Department, Vikasa Soudha, Bangalore- 01 . 

DRAFT RULES 
In Government Notification No.FCS 70 SLF 2013 , dated :11.08 .2014 , the rule in (g ) & (h ) is modified and 
substituted as follows: 


Sl . 


Existing 


Modified 


No. 


Three members of the Karnataka In Consultation with the Government Hon ble Chairman Member 
Legislative Assembly nominated by the of the Karnataka Legislative Assembly nominate three 
Speaker 

members of Karnataka Legislative Assembly 
Two members of the Karnataka In Consultation with the Government Hon ble Speaker of Member 
Legislative Council nominated by the the Karnataka Legislative Council nominate two members 
Chairman 

of Karnataka Legislative Council 


(h ) | 


All other rules in the said notification remain unaltered . 


By Order and in the name of the Governor of Karnataka 


B . N . SUMATHI 

Desk Officer- 3 , 
Food , Civil Supplies & Consumer 

Affairs Department 


ವಿಶೇಷ ರಾಜ್ಯ ಪತ್ರಿಕೆ 


೪೧೯೩ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪, ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A || ಬೆಂಗಳೂರು, ಶುಕ್ರವಾರ, ನವೆಂಬರ್ ೭ , ೨೦೧೪ ( ಕಾರ್ತಿಕ ೧೬ , ಶಕ ವರ್ಷ ೧೯೩೬) ನಂ . ೬೭೭ 
Part - IV - A | Bangalore, Friday , November 7 , 2014 ( Karthika 16, Shaka Varsha 1936) | No . 677 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಿಆಸುಇ 09 ಎಆರ್‌ಬಿ 2013, ಬೆಂಗಳೂರು, ದಿನಾಂಕ: 07 - 11 - 2014 
ಭಾರತ ಸಂವಿಧಾನದ 166 ನೇ ಅನುಚ್ಛೇದದ ಕಲಮು ( 2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ( ಕೆಲಸಗಳ ಹಂಚಿಕೆ) ನಿಯಮಗಳು, 1977, ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕೆಳಕಂಡ ನಿಯಮಗಳನ್ನು ಈ 
ಮೂಲಕ ರಚಿಸಿದ್ದಾರೆ, ಎಂದರೆ, 
1. ಶೀರ್ಷಿಕೆ ಮತ್ತು ಪ್ರಾರಂಭ :- 1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ ( ಕೆಲಸಗಳ ಹಂಚಿಕೆ ) ( ತಿದ್ದುಪಡಿ) ನಿಯಮಗಳು , 2014 ಎಂದು 

ಕರೆಯತಕ್ಕದ್ದು. 
2) ಇವುಗಳು, ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರುತ್ತವೆ. 
ಅನುಸೂಚಿ XIII - ಎ ಗೆ ತಿದ್ದುಪಡಿ:- ಕರ್ನಾಟಕ ಸರ್ಕಾರದ (ಕೆಲಸಗಳ ಹಂಚಿಕೆ ) ನಿಯಮಗಳು , 1977 ರಲ್ಲಿ ( ಇನ್ನು ಮುಂದೆ ಸದರಿ 
ನಿಯಮಗಳೆಂದು ಕರೆಯಲಾಗುವ) ಅನುಸೂಚಿ XII- ಎ ಯಲ್ಲಿ, 
(5) “ಎ.ನೀರಾವರಿ ” ಶೀರ್ಷಿಕೆಯಡಿಯಲ್ಲಿ ಕ್ರಮ ಸಂಖ್ಯೆ. “4. ಸಣ್ಣ ನೀರಾವರಿ ವಲಯಗಳು ” ನ್ನು ಕೈಬಿಡತಕ್ಕದ್ದು; 
(i) “ಎಎ. ಅಂತರ್ಜಲ ” ಶೀರ್ಷಿಕೆ ಮತ್ತು ಅದರಡಿಯಲ್ಲಿ ಸಂಬಂಧಿಸಿದ ನಮೂದುಗಳನ್ನು ಕೈಬಿಡತಕ್ಕದ್ದು ; ಮತ್ತು 
( i ) “ ಬಿಬಿ, ಪ್ರವಾಹ ನಿಯಂತ್ರಣ ಮತ್ತು ನಿರ್ವಹಣೆ” ಶೀರ್ಷಿಕೆಯಡಿಯಲ್ಲಿ “ಕಡಲ ಗೋಡೆಗಳ ನಿರ್ಮಾಣಕ್ಕೆ ” ಎಂಬ ಪದಗಳ ನಂತರ 
“ ಮತ್ತು ಸಣ್ಣ ನೀರಾವರಿಗೆ ಸಂಬಂಧಿಸಿದ ಪ್ರವಾಹ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಮಗಾರಿಗಳಿಗೆ” ಎಂಬ ಪದಗಳನ್ನು ಸೇರ್ಪಡೆ 
ಮಾಡತಕ್ಕದ್ದು. 
ಅನುಸೂಚಿ XIII - ಬಿ ರ ಸೇರ್ಪಡೆ : - ಸದರಿ ನಿಯಮಗಳ ಅನುಸೂಚಿ XIII - ಎ ನಂತರ, ಈ ಕೆಳಕಂಡದ್ದನ್ನು ಸೇರ್ಪಡೆ ಮಾಡತಕ್ಕದ್ದು, 
ಎಂದರೆ, 

ಅನುಸೂಚಿ XIII - ಬಿ 
ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ 

ಎ. ಸಣ್ಣ ನೀರಾವರಿ 
1. 40 ರಿಂದ 2000 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ ಕೆರೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ. 
2. ಹೊಸಕೆರೆ, ಇಂಗು ಕೆರೆಗಳ ನಿರ್ಮಾಣ. 

ಬಾಂದಾರ, ಸೇತುವೆ ಸಹಿತ ಬಾಂದಾರ ಮತ್ತು ಕಿಂಡಿ ಅಣೆಕಟ್ಟುಗಳು . 
4. ಮೇಲೆ ಏತ ನೀರಾವರಿ ಯೋಜನೆಗಳು . 
5. ಸಣ್ಣ ನೀರಾವರಿಗೆ ಸಂಬಂಧಿಸಿದ ಪ್ರವಾಹ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಮಗಾರಿಗಳು. 
6. ಸಣ್ಣ ನೀರಾವರಿ ವಲಯಗಳು 

ಬಿ . ಅಂತರ್ಜಲ ವಿಭಾಗ 
ಅಂತರ್ಜಲಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು 

ಸಿ. ಜಲಸಂವರ್ಧನಾ ಯೋಜನಾ ಸಂಘ 
ಜಲಸಂವರ್ಧನಾ ಯೋಜನಾ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು 

ಡಿ. ಸಂಹಿತೆಗಳು ಮತ್ತು ಕೈಪಿಡಿಗಳು 
ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಬರುವ ಇಲಾಖೆಗಳಿಗೆ 
ಸಂಬಂಧಿಸಿದ ಸಂಹಿತೆಗಳನ್ನು ಮತ್ತು ಕೈಪಿಡಿಗಳನ್ನು ಸಿದ್ಧಪಡಿಸುವುದು. 

ಇ, ನೌಕರಿಭರ್ತಿ ನಿಯಮಗಳು ಮತ್ತು ನೇಮಕಗಳು 
1. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಬರುವ ಸೇವೆಗಳಿಗೆ ಮತ್ತು ಹುದ್ದೆಗಳಿಗೆ 
ಸಂಬಂಧಿಸಿದ ನೌಕರಿಭರ್ತಿ ನಿಯಮಗಳು . 


8059 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಡಿಯಲ್ಲಿ ಬರುವವರನ್ನು ಹೊರತುಪಡಿಸಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ 
ಅಭಿವೃದ್ಧಿ ಇಲಾಖೆಯ ಆಡಳಿತ ನಿಯಂತ್ರಣದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ನೇಮಕಗಳು, ಸ್ಥಳ 
ನಿಯುಕ್ತಿಗಳು, ವರ್ಗಾವಣೆಗಳು , ರಜೆ ಇತ್ಯಾದಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ . ಮಂಗಳ ಜಿ. ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(Keno JOB JO1783 – 1) 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 09 ARB 2013 , Bangalore, Dated : 07 - 11- 2014 
In exercise of the powers conferred by clauses (2 ) and (3 ) of Article 166 of Constitution of India , the Governor of 
Karnataka hereby makes the following rules further to amend the Karnataka Government (Allocation of Business) 
Rules , 1977 , namely : 
1 . Title and Commencement :- 1) These rules may be called the Karnataka Government (Allocation of Business) 

(Amendment) Rules, 2014 . 
2 ) They shall come into force from the date of their publication in the OfficialGazette . 
Amendment of Schedule XIII- A :- In the Karnataka Government (Allocation of Business) Rules, 1977 
(hereinafter referred as the said rules ) in Schedule XIII- A , 

under the heading “ A . Irrigation ” item no . “ 4 . Minor Irrigation Zones” shall be omitted ; 
the heading “ AA . Ground Water” and entries relating thereunder shall be omitted ; and 
under the heading “ BB . Flood control and Management” after the words “ Construction of Sea Walls ” the 

words “ and Flood control and protection works pertaining to minor irrigation ” shall be inserted . 
2 . Insertion of Schedule XIII- B : - After Schedule XIII -A , of the said rules the following shall be inserted , namely , 

SCHEDULE XIII - B 


2 . 


(ii) 


(iii ) 


MINOR IRRIGATION AND GROUND WATER DEVELOPMENT DEPARTMENT 


si 


† 


A . Minor Irrigation 
1. Development and maintenance of tanks having 40 to 2000 hectares of catchment area. 

Construction of new tanks and percolation tanks. 
Construction of barrages , barrages with bridge and vented dams. 

Surface lift irrigation schemes. 
5 . Flood control and protection works pertaining to minor irrigation 
6 . Minor Irrigation Zones 

B . Ground water Division 
All matters pertaining to Ground water 

C . Jalasamvardhana Yojana Sangha 
All matters pertaining to Jalasamvardhana Yojana Sangha 

D . Codes and Manuals 
Preparation of Codes and Manuals in respect of departments under its administrative control. 

E . Recruitment Rules and Appointments 
1 . Recruitment rules relating to the services and posts under the administrative control of Minor Irrigation and 
Ground water Development Department. 
2 . Appointments , postings, transfers , leave, etc ., of the officers and staff working under the administrative control of 
Minor Irrigation and Ground water Development Department except those coming under the Department of Personnel 
and Administrative Reforms. 


By Order and in the name of the Governor of Karnataka 

Dr . Mangala G . S 
Under Secretary to Government 

Department of Personnel and 
Administrative Reforms (Service Rules - 1) 


ವಿಶೇಷ ರಾಜ್ಯ ಪತ್ರಿಕೆ 


೪೧೯೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | 
Part - IV - A 


ನಂ . ೬೭೮ 
No. 678 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೭ , ೨೦೧೪ ( ಕಾರ್ತಿಕ ೧೬ , ಶಕ ವರ್ಷ ೧೯೩೬ ) 
Bangalore , Friday , November 7 , 2014 (Karthika 16 , Shaka Varsha 1936 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂ : ಸಿಆಸುಇ 10 ಎಆರ್‌ಬಿ 2014 , ಬೆಂಗಳೂರು, ದಿನಾಂಕ : 07 - 11 - 2014 


ಭಾರತ ಸಂವಿಧಾನದ 166 ನೇ ಅನುಚ್ಛೇದದ ( 2) ಮತ್ತು ( 3) ನೇ ಖಂಡಗಳಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ರಾಜ್ಯಪಾಲರು ಈ ಮೂಲಕ ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು , 1977 ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಮುಂದಿನ ನಿಯಮಗಳನ್ನು ರಚಿಸಿದ್ದಾರೆ, ಎಂದರೆ : 


1. ಹೆಸರು ಮತ್ತು ಪ್ರಾರಂಭ : - (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ಕಾರ್ಯಕಲಾಪಗಳ ನಿರ್ವಹಣೆ) ( ತಿದ್ದುಪಡಿ) 
ನಿಯಮಗಳು, 2014 ಎಂದು ಕರೆಯತಕ್ಕದ್ದು . 


( 2) ಇವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಮೊದಲನೇ ಅನುಸೂಚಿಯ ತಿದ್ದುಪಡಿ :- ಕರ್ನಾಟಕ ಸರ್ಕಾರದ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು , 1977ರ 
ಮೊದಲನೇ ಅನುಸೂಚಿಯ 15ನೇ ಬಾಬಿನ ಮೊದಲ ಪರಂತುಕದ ನಂತರ ಈ ಮುಂದಿನ ಪರಂತುಕವನ್ನು ಸೇರ್ಪಡೆ ಮಾಡತಕ್ಕದ್ದು, ಎಂದರೆ, 

“ ಮತ್ತು ಪರಂತು ಕಾಮಗಾರಿಯ ಮೂಲ ಅಂದಾಜು ರೂ .5.00ಕೋಟಿ ಅಂದಾಜಿಗಿಂತ ಕಡಿಮೆ ಇದ್ದು, ನಂತರ ಪರಿಷ್ಕೃತ ಅಂದಾಜು ರೂ .5 .00ಕೋಟಿ 
ಮೀರಿದ್ದಲ್ಲಿ ಅಂತಹ ಪ್ರಕರಣವನ್ನು ಸಚಿವ ಸಂಪುಟದ ಮುಂದೆ ಮಂಡಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ . ಮಂಗಳ ಜಿ. ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 10 ARB 2014 , Bangalore , Dated: 07 -11 -2014 


In exercise of the powers conferred by clauses (2 ) and (3) of the Article 166 of the Constitution of 
India , the Governor of Karnataka hereby makes the following rules further to amend the Karnataka Government 
(Transaction of Business) Rules , 1977 , namely : 


1 . Title and commencement :- (1) These Rules may be called the Karnataka Government (Transaction 
of Business ) (Amendment) Rules , 2014 . 


(2) They shall come into force on the date of their publication in the official Gazette . 


2 . Amendment of First Schedule :- In the Karnataka Government ( Transaction of Business) Rules, 1977 , 
in the First Schedule in item 15 , after the first proviso , the following proviso shall be inserted , namely , 


“ Provided further that if the original estimate of work is less than rupees five crores, but later if 
the revised estimate exceeds rupees five crores, then such case shall be brought before the Cabinet” 


By Order and in the name of the Governor of Karnataka 


Dr. Mangala G . S 
Under Secretary to Government 
Department of Personnel and 
Administrative Reforms 

( Service Rules - 1 ) 


805E 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 


200 - IV - A 
Part - IV - A 


300gsodo , ideataso , JW0200 no , 9008 (303 & 06 , så JE OE2E ) Jo. 626 
Bangalore , Monday , November 10 , 2014 (Karthika 19 , Shaka Varsha 1936 ) No . 679 


URBAN DEVELOPMENT SECRETARIAT 

NOTIFICATION 
No. UDD 507 MNY 2012 , Bangalore , Dated : 10 - 11 - 2014 


The draft of the Karnataka Municipal Corporations (Ward Committee) Rules , 2013 which the Government of 
Karnataka proposes to make in exercise of the powers conferred by section 13K read with section 221 and 227 of the 
Karnataka Municipal Corporations Act, 1976 (Karnataka Act 14 of 1977 ) and in supersession of Notification No.UDD 507 
MNY 2012 , dated : 27 - 08 - 2013 is hereby published as required by subsection (1 ) of section 221 of the said Act for the 
information of the all persons likely to be effected thereby and notice is hereby given that the said draft will taken into 
consideration after fifteen days from the date of its publication in the officialGazette . 

Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections and 
suggestions may be addressed to the Principal Secretary to Government, Urban Development Department, Vikasa Soudha , 
Bangalore - 560 001. 

DRAFT RULES 
1 . Title and commencement.- (1) These rules may be called the Karnataka Municipal Corporations (Ward 
Committee ) Rules, 2014 . 

(2 ) They shall come into force from the date of their publication in the officialGazette . 
1. Definitions .- In these rules , unless the context otherwise requires, 

(a ) Act” means the Karnataka Municipal Corporations Act, 1976 (Karnataka Act 14 of 1977 ); 
(b) “Chairperson ” means Chairperson of the ward committee . 
(c) “ Clear day ” means days excluding Sundays and public holidays ; 
(d ) “ Member” means a member of the Ward Committee ; 
(e)“ Secretary ” means an officer designated by the Commissioner under sub -section (4 ) of section 13H of 

the Act. 
(f)“ Section " means section of the Act; 
(g) " Urgency means urgency due to natural calamities , outbreak of disease or fire . 


3 . Functions of the Ward Committee.- The Ward Committee shall discharge the functions as specified in 
section 13 -1 of the Act . 
4 . Functions of the Secretary .-( 1) The Secretary shall , 

(a ) be responsible for preparing the agenda of the meeting in consultation with chairperson 

and also sign the agenda to be transacted in the meeting; 
(b ) issue notice to the members and officers for the upcoming meeting including special 

invitees , if any; 
(c) have custody of all papers and documents connected with the proceedings of themeeting of 

the Ward Committee ; 
(d ) attend every meeting of the Ward Committee and take part in the proceedings but shall not 

be entitled to vote ; 
furnish his opinion or any clarification in respect of any resolution or any question that 
arises in the meeting ; 
Forward all resolutions of the Ward Committee to the Concerned Authorities for necessary 

action . 
(g ) be responsible for the protection of the property , that belongs to the Corporation . 
(h ) Provide the necessary information to the ward committee, if the ward committee desires , on all 

Government schemes which fall in the ambit of the function of the Ward Committee. 
(i) endeavour to furnish the information related to the ward committee in the public domain . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪, ೨೦೧೪ 


8052 


( ii) 


(2 ) The Commissioner shall make available to the Ward Committee through the Secretary the following 
information , namely : 

(i) Decisions of the Standing Committee; 

decisions / resolutions of the Council ; 
ward -wise budgetary allocation made, if any , by the Corporation or any of the Standing 
Committee; 
copy of the Ward maps , 

details of the Corporation properties ward -wise , 
(vi ) information on revenue streams, and 
(vii) information which is needed for the proper functioning of the ward committee as per 

section 13 -1. 
5 . Calling of the ward committee meeting and Preparation of Agenda for the meeting .- (1) The Chairperson 
of the Ward Committee shall endeavour to fix a particular day in a month for the meeting and shall be made known to the 
public . However, the meeting of the ward committee shall not be held on the day of the council meeting or on the day of 
meeting of any standing committee of the Corporation. 

(2 ) The meeting shall not be held unless a clear Seven Clear days notice along with the agenda for the meeting is 
circulated in advance to all the members . However , in case of urgency the meetings shall be convened within 48 hours by 
serving proper notice or communication to all the members . 

(3 ) Every notice of themeeting shall be issued by the Secretary of the Committee . The notice shall be exhibited in 
all prominent public offices with the ward such as Water Supply Office , Electric Supply Office, Public Health Centres, etc . 

(4 ) Steps are to be taken to ensure that a Link is created on the Corporation website for each ward and all 
meeting notices and agenda for the meetings are published on it , in a timely manner. 

(5 ) In cases of Urgency the reasons may be explicitly mentioned in the Urgentmeeting notices. 

(6 ) Members may give suggestions to the secretary on the meeting agenda one week prior to the issuing of 
meeting notice . The Secretary shall bring the suggestions to the notice of the chairperson . 

6 . Procedure for transaction of business of the Ward Committee.- ( 1) The Chairperson in consultation with 
the Commissioner keeping in view of the public participation choose a suitable place of the meeting . The place of the 
meeting as far as possible shall be in the ward office premises or place adjacent to the ward office of the concerned ward . 
If the ward office premises are insufficient for this purpose, alternative venues such as Government schools or public 
spaces proximal to the ward office , may be utilized . 

(2 ) Any citizen may approach the chairperson or any of the member for adderessing any issues related to public 
and ward development. If there no improvement, then it is open for such citizen to file a complaint before the 
commissioner giving all particulars and also explaining the in action on the part ofthe chairperson and the members . 

(3) Quorum for conducting the Ward meeting shall be 1 / 3 of the total members of the Committee. 

(4 ) No member shall take part in the discussion of any question coming up for consideration at the meeting if , the 
question is one in which he has any direct or indirect pecuniary interest by himself or his Partner . 

(5 ) All the meetings of the Ward Committee shall be open to the public . 
(6 ) Minutes of the meeting may be recorded . Videography of the meeting may be allowed for the public . 

(7 ) Links shall be created on the Corporation website for each ward and all notices and minutes of themeetings 
shall be published in a timely manner. 

7 . Account and Audit of the Ward Committee .- ( 1) The accounts of all receipts and expenditure of the Ward 
Committee for the purpose of conductmeetings and discharge of their function shall be given by the Financial Rules made 
under Section 151 of the Act. 

(2 ) Annual Reports shall be prepared by the Secretaries of the respective wards for every financial year and 
submit the same to the Commissioner before themonth of August of the succeeding Financial year. 

8 . Repeal and savings:- The Karnataka Municipal Corporations (Ward Committee ) 
Rules, 1997 shall be repealed with immediate effect . 

By Order and in the name of the Governor of Karnataka , 

N . GOPALAIAH 
Under Secretary to Government 
Urban Development Department (BBMP) 


NOTOS 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


2300gsodo , idealad, w0200 no , 9008 (303Z 06 , DE E 026 ) 20 . Eero 
Bangalore , Monday , November 10 , 2014 (Karthika 19 , Shaka Varsha 1936 ) No . 680 


Part - IV - A 


FINANCE SECRETARIAT 

NOTIFICATION 

No . FD 97 EFL 2012 , Bangalore , Dated : 10 - 11- 2014 
The draft of the following Rules further to amend the Karnataka Excise (Distillery and Warehouse) Rules , 1967 
which the Government of Karnataka proposes to make in exercise of the powers conferred by Section 71 of the Karnataka 
Excise Act, 1965 (Karnataka Act 21 of 1966 ) is hereby published as required by sub - section ( 1) of the said section for the 
information of all persons likely to be affected thereby and notice is hereby given that the said draft will be taken into 
consideration after fifteen days from the date of its publication in the official Gazette . 

Any objection or suggestion which may be received by the State Government from any person in respect of the 
said draft before the period specified above will be considered by the State Government. The objections or suggestions may 
be addressed to the Principal Secretary to Government, Finance Department, Vidhana Soudha , Bangalore -560 001. 

DRAFT RULES 
1 . Title and commencement:- (1) These Rules may be called the Karnataka Excise (Distillery and Warehouse ) 

(Amendment) Rules, 2014 . 
(2 ) They shall come into force from the date of their final publication in the official gazette. 
2 . Amendment of Rule 7 : In the Karnataka Excise (Distillery and Warehouse) Rules, 1967, in rule 7 , in sub 

rule (1) - 
(a ) In clause (iii), for the words "pineapple and apple " , the words " pineapple , apple and jaggery " shall be 

substituted ; and 
(b ) In clause (v), after the words " sugar beet" the word "jaggery" shall be inserted . 


By Order and in the name of the Governor of Karnataka 


Venkatesh .G 
Under Secretary to Government 
Finance Department (Excise ) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಸೋಮವಾರ, ನವೆಂಬರ್ ೧೦, ೨೦೧೪ (ಕಾರ್ತಿಕ ೧೯ , ಶಕ ವರ್ಷ ೧೯೩೬) ನಂ . ೬೮೨ 
Part - IV - A Bangalore , Monday , November 10 , 2014 (Karthika 19 , Shaka Varsha 1936 ) No. 682 

PARLIAMENTARY AFFAIRS SECRETARIAT 

NOTIFICATION 
No . SAMVYASHAE 50 SHASANA 2013 , Bangalore , Dated : 10 - 11 -2014 
Ordered that the translation of FJDF837 JOPDOJO JO Jogo dotse 820ma ) eagowwo, 2013 (20140 
FDF838 e Qaod 20 JO1: 23 ) in the English language , be published as authorised by the Governor of Karnataka under 
clause (3 ) of Article 348 of the constitution of India in the Karnataka Gazette for general information . 

The following translation of FJDF837 JOZDOBOJO OBX (wocase Sauja ) HQJawowo , 2013 ( 20140 
FDF838 GQJ0ww0 JO13 :23 ) in the English language is published in the Official Gazette under the authority of the 
Governor of Karnataka under clause ( 3) of Article 348 of the Constitution of India . 

KARNATAKA ACT NO .23 OF 2014 
(First Published in the Karnataka Gazette Extra -ordinary on the fourteenth day of July , 2014 ) 

THE KARNATAKA PANCHAYAT RAJ (SECOND AMENDMENT) ACT , 2014 

( Received the assent of the Governor on the twenty -seventh day of June, 2014 ) 
An Act further to amend the Karnataka Panchayat Raj Act, 1993 (Karnataka Act 14 of 1993). 

Where it is expedient further to amend the Karnataka Panchayat Raj Act, 1993 (Karnataka Act 14 of 1993 ) for the 
purposes hereinafter appearing: 

Be it enacted by the Karnataka State Legislature in the Sixty fourth year of the Republic of India as follows; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


8055 


1 . Short title and commencement.-( 1) This Act may called Karnataka Panchayat Raj (Second Amendment) Act, 


2013 . 


(2 ) Section 2 and 3 shall be deemed to have come into force with effect from the 3rd day of September, 2003 and 
the remaining sections shall come into force at once . 

2 . Amendment of Section 136A .- In the Karnataka Panchayat Raj Act, 1993 (Karnataka Act 14 of 1993 ) 
(hereinafter referred to as the Principal Act), 
(1) In sub -section (1) the words, “ the State Election Commission or” shall be omitted ; 

In sub - section (2 ) the words , “ State Election Commission or” shall be omitted ; 
(3 ) In sub -section (3) for the words, “ shall cease to be member the words , “ the Competent Authority shall 

issue a notice , calling upon such member to file the declaration , or make good any incorrect 
declaration , within one month from the date of receipt of such notice . On failure to do so it shall be 
construed as misconduct and the Competent Authority shall send such information to the Government 

which may take action under section 136 " shall be substituted ; and 
(4) Sub - section (4) shall be omitted . 
3 . Amendment of sub - section 175A .- In section 175A of the Principal Act, 
( 1) In sub - section (1 ) the words , " the State Election Commission or” shall be omitted ; 

In sub -section (2 ) the words , " the State Election Commission or” shall be omitted ; 
In sub - section (3 ) for the words, “ shall cease to be a member" the words , “ the Competent Authority shall 
issue a notice , calling upon such member to file the declaration , or make good any incorrect declaration , 
within one month from the date of receipt of such notice . On failure to do so it shall be construed as 
misconduct and the Competent Authority shall send such information to the Government which may 

take action under section 175A" shall be substituted ; and 
(4 ) Sub -section (4 ) shall be omitted . 

4 . Validation .- Notwithstanding anything contained in any judgment, decree , order of any Court , Tribunal or 
Authority no member shall cease to be a member unless action is taken under section 136A and section 175A of the 
Principal Act as amended by this Act, Which shall be deemed to be valid and effective , as if, the provisions of section 136A 
and 175A of Principal Act as amended by this Act were in force at all relevant time and accordingly , 

(a ) no suit or other proceedings shall be maintained or continued in any Court or Tribunal or before any 
Authority ; and 

(b ) no Court shall enforce any decree or order directing the ceasure of membership of any member 
otherwise than in accordance with the provisions of this Act. 

The above translation ofFDF837 JOPDOJO GO od 2go (woteje sada ) eQJOJOJO , 2013 (2014o FJDF837 
eQJOJO JO JO23 :23 ) be published in the Official Gazette under clause (3 ) of Article 348 of the Constitution of India . 


VAJUBHAI VALA 
GOVERNOR OF KARNATAKA . 


By Order and in the name of the Governor of Karnataka, 


S . B .GUNJIGAVI 
Secretary to Government, 
Department of Parliamentary Affairs 


ಐಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV - A 


ಬೆಂಗಳೂರು, ಸೋಮವಾರ, ನವೆಂಬರ್ ೧೦ , ೨೦೧೪ ( ಕಾರ್ತಿಕ ೧೯ , ಶಕ ವರ್ಷ ೧೯೩೬ ) ನಂ . ೬೮೩ 
Bangalore , Monday , November 10 , 2014 (Karthika 19 , Shaka Varsha 1936 ) No . 683 


PARLIAMENTARY AFFAIRS SECRETARIAT 


NOTIFICATION 


No . SAMVYASHAE 07 SHASANA 2014 , Bangalore , Dated : 10 - 11-2014 
Ordered that the translation of FJDF837 JODODF Jobo (8D0a) oQJOJOJO , 2014 (20148 FJDF837 
eQJOJO JO J023 :34 ) in the English language, be published as authorised by the Governor of Karnataka under clause (3) 
of Article 348 of the constitution of India in the Karnataka Gazette for general information . 


$ 900 ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
The following translation of JDF837 Jodoge JoTOO (80. ja ) 402030 , 2014 ( 20145 FJ8F837 
eQJOJO JO JO23 :34 in the English language is published in the Official Gazette under the authority of the Governor of 
Karnataka under clause (3) of Article 348 of the Constitution of India . 

KARNATAKA ACT NO . 34 OF 2014 
(First Published in the Karnataka Gazette Extra -ordinary on the Sixth day of September , 2014 ) 

THE KARNATAKA SOUHARDA SAHAKARI (AMENDMENT) ACT , 2014 

(Received the assent of the Governor on the Second day of September, 2014) 
An Act further to amend the Karnataka Souharda Sahakari Act, 1997. 

Whereas it is expedient further to amend the Karnataka Souharda Sahakari Act, 1997 (Karnataka Act No 17 of 
2000 ) for the purposes herein after appearing ; 

Be it enacted by the Karnataka State Legislature in the sixty - fifth year of the Republic of India as follows: 

1 . Short title and commencement:- ( 1) This Act may be called the Karnataka Souharda Sahakari 
(Amendment) Act , 2014 . 

(2) It shall come into force at once. 

2 . Amendment of section 2 .- In the Karnataka Souharda Sahakari Act, 1997 (Karnataka Act No 17 of 2000 ) 
(hereinafter referred to as the principal Act), in section 2 , for clause (a2 ), the following shall be substituted , namely : 

"(a2) " Backward Classes" means such classes of citizens as may be classified as category " A " and " B and notified 
by the Government from time to time for the purpose of reservation in the board Co - operative". 

3 . Amendment of section 4 .- In section 4 of the principal Act, in sub - section (2), after words " they may be" , the 
following shall be inserted , namely : 

" to avoid unhealthy competition among different types of Co -operatives, Registrar may issue direction and 
circulars from time to time, subject to these circular and direction ." 

4 . Amendment of section 11.- In section 11 of the principal Act, 
(i) in sub -section (2), the following shall be inserted at the end, namely : 

“ or by person . If there is delay in submission of proposal, the Registrar , may condone the delay if satisfied 
with justifiable reasons for the delay and consider bye -law the amendment proposal”. 

(ii ) in sub - section (3 ), after clause (c), the following shall be inserted, namely : 

"(d ) a treasury Challan or Demand Draft in favour of the Registrar for having remitted the fee as 
prescribed ." 
5 . Substitution of section 17 .- For section 17 of the principal Act, the following shall be substituted , namely : 

“ 17 . Mobilisation of Funds.- A Co - operative may subject to the jurisdiction and such conditions as specified in 
its bye-laws mobilise funds in the form of share capital, deposits , debentures, loans and other contributions from its 
members . 

Provided that a Co -operative shall not be eligible to receive any loan , subsidy, grant or financial aid in any form 
from the Government or any guarantee by the Government. 

Provided further thatnothing contained in the first provision shall apply to a Co -operative Bank .” 

6 . Amendment of section 20 .- In section 20 of the principal Act, in sub - section (1), in clause (b ), after the words 
" competition " , the words " or if he is a member of another Co -operative having same objectives” shall be inserted . 

7 . Insertion of new sections 20A and 20B . - After section 20 of the principal Act, the following shall be inserted , 
namely : 

" 20A . Acceptance or refusal of membership .- Whenever any person seeking membership of a Co -operative 
applies for the membership with requisite fee and share amount as prescribed in the bye - law of that Co -operative , the 
board of that Co -operative shall either grantmembership for that person or refuse with reasons within sixty days from the 
date of receipt of application for membership . If no communication of admission as a member is received by the applicant 
before the expiry of the said period , his application for admission shall be deemed to have been accepted by the 
cooperative on the last day of the said period . If the applicant is refused membership , he can appeal to the Registrar 
against such refusalwithin thirty days from the date of refusal. The Registrar shall decide on such appeal and issue orders 
which the Co - operative has to implement within fifteen days from the date of order. 

20B . Right of members to vote.- Members who are admitted as members atleast one year before the date of 
Generalmeeting or election as the case may be , only will have the right to vote in general meeting or in an election of the 
members of the board of a Co -operative . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


$ 900 


Provided , this restriction shall not apply to member of a Co-operative participating in the first generalmeeting or 
first election of such Co -operative held immediately after its registration ”. 

8 . Amendment of section 21A .- In section 21A of the principal Act, in sub - section (1), the second proviso shall 
be omitted . 


9 . Insertion of new section 21B .- After section 21A of the principal Act, the following shall be inserted , namely : 
" 21B - Associate membership .- ( 1) A Co -operative may admit , 
(a ) any individual; or 
(b ) any firm , company, Co -operative society or any body or corporation constituted by or under any law for 

the time being inforce 
- as an associate member for a specific purpose as specified in its byelaws ; 

Provided that no Co -operative shall have as its associate members more than ten percent of 
total members . In case if a Co - operative already has associate members more than ten percent of its 
totalmembership , the excess associate members shall be either converted as an ordinary member of Co 
operative or removed from associate membership of Co - operative within six months from the date of 

coming in to force of the Karnataka Souhardha Sahakari (Amendment) Act, 2014 . 
(2 ) An associate members can have shares of Co - operative but is not eligible to be an office -bearer of Co 
operative . An associate member cannot take part in the management of Co-operative and cannot vote in any meetings or 
election of the Co -operative. 

( 3 ) Save as provided in this section an associate member shall have all the rights and duties of a member as 
specified in the byelaws of a Co -operative . 

10 . Substitution of section 22 :- For section 22 of the principal Act, the following shall be substituted , namely : 

“ 22 . Restriction on collection of deposits from non -members .- No cooperative except those have obtained 
license from Reserve Bank of India to do banking business, can collect deposits either from any non -members or nominal 
members” . 

11. Amendment of section 23 .- In section 23 of the principal Act, in sub -section (3), clause (k -4 ) shall be 
omitted . 

12 . Amendment of section 23A :- In section 23A of the principal Act, the following proviso shall be inserted at 
the end, namely: 

“ Provided , in case of urban Co - operative Banks , to open a branch where Reserve Bank of India granted 
permission in such case permission of the souharda federal is not required .” 

13 . Amendment of section 23B .- In section 23B of the principal Act, the following shall be inserted at the end , 
namely : 

" the newly registered Co - operatives may make provision for representative general body in their bye - laws". 
14 . Amendment of section 24 .- In section 24 of the principal Act, 

(i) after the words " exceeding the number of " , the word " elected " shall be inserted ; 

" (i- a ) in the first proviso , after the words "belonging to backward classes" , the words " in such manner" shall 
be inserted ;" 

( ii) in sub - section ( 1), in fourth proviso , after the words, “ Functional director”, the words “ if necessary ” shall 
be inserted . 
(iii) for sub - section (2 ), the following shall be substituted , namely: 

“ (2 ) Save as otherwise in the Act, the term of the directors will be five years from the date of 
election . 

Provided , the term of the directors of souharda federal will ends with the Co -terminus of the 
representative Co -operative .” 
15 . Amendment of section 25 .- In section 25 of the principal Act, 

( 1) in sub -section ( 1), for the words " Co-operative for a period " , the words " Co -operative for a maximum period " 
shall be substituted ; 
(2) in sub - section (2 ), 

for the words “ Co -operative for a period of five years", the words " Co -operative for a maximum 
period of five years ” shall be substituted . 
in clause (a ), the words “ or as result or otherwise the cooperative election commission has failed to 
conduct elections to the Board within the stipulated time” shall be omitted . 


$ 909 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


16 . Amendment of section 26 .- In section 26 of the principal Act, sub -section (4 ) along with proviso shall be 
omitted . 

17 . Amendment of section 28 .- In section 28 of the principal Act , after sub -section (3 ), the following proviso 
shall be inserted , namely : 

“ Provided that the term of the office -bearers of souharda federal ends with the Co -terminus of the representative 
Co -operative .” 

18 . Insertion of new section 28 -A .- After section 28 of the principal Act, the following shall be inserted , 
namely : 

“ 28 -A . Resignation of a board member or office-bearer of a Co - operative - A member of the board of a Co 
operative or an office -bearer of a Co -operative , may resign his membership of the board or his post as an office -bearer of 
the Co -operative , as the case may be, in writing under his hand and deliver the same to the Chief Executive and his seat 
or post, as the case may be, shall become vacant on the expiry of fifteen days from the date of such delivery unless within 
the said period of fifteen days he withdraws such resignation in writing under his hand and delivered to the Chief 
Executive . The Chief Executive shall place the letter of resignation before the meeting of the board convened next after the 
delivery of such letter ” . 

19 . Amendment of section 30 . - In section 30 of the principal Act, in sub - section (4 ), for the words “ twenty 
percent”, the words “ ten percent or one thousand members eligible to vote whichever is less ” shall be substituted . 

20 . Amendment of section 33.- In section 33 of the principal Act , 
(1 ) in the heading, for the word “ Audit” , the words , “ Audit of Co - operatives” shall be substituted ; 
(2) in sub -section (1), the second proviso shall be omitted . 
(3 ) in sub - section (2 ), the following provisos shall be inserted , namely : 

“ Provided that, if the Director of Co - operative audit is satisfied that the Co - operative has failed 
to appoint an auditor or an auditing firm to audit its accounts for a Co -operative year in their general 
body and to intimate the same as provided in the Rules , the Director of Co -operative Audit after giving 
an opportunity of hearing in writing to the Co -operative and confirming that the Co -operative has not 
appointed an auditor or an auditing firm , may appoint an auditor or an auditing firm to audit the 
accounts of Co -operative from the approved panel of auditors or auditing firms and such an appointed 
auditor or auditing firm shall be deemed as the auditor or the auditing firm for the purpose of 
conducting audit of that Co -operative for that particular year under consideration ; 

Provided further that in case of Government auditors mentioned in the panel of auditors or 
auditing firms maintained by the Director of Co -operative Audit , they shall be mentioned by designation 
only and that in case of a Co -operative selecting a Government Auditor from the Pannel of Auditors the 

Co -operative shall intimate to the Director of Co -operative Audit ”. 
(4 ) For sub -section (19 ) and explanation , the following shall be substituted , namely : 

" ( 19) The remuneration of the auditor or auditing firm of a Co -operative shall be borne by the Co - operative and 
shall be at such rates as may be fixed by general body of the Co -operative based on the Working Capital and Turnover of 
the Co -operative as per the guidelines issued by Director of Co -operative audit from time to time. 

(20 ) Notwithstanding anything contained in the preceding sub -sections, the Director of Co -operative Audit 
subject to the approval of State Government shall have power to re - examine or re -verify particular account or accounts of 
the audited accounts of any Co -operative pertaining to preceding three years and instruct the concerned auditor to 
incorporate the lapses observed during such re - examination or re -verification in the next audit report to be issued . 

Explanation :- For the purpose of this Section ; 
(i) Auditor means an auditor or an officer of the Department of Co -operative Audit who has passed , in 

addition to the graduation or post graduation degree , Higher Diploma in Co -operative Management 
, Diploma in Co - operative Audit / General Diploma in Co -operative Management and who has 
completed the period of probation successfully and who has a working knowledge of the Kannada 
language; or 

A Chartered Accountant within the meaning of the Chartered Accountants Act, 1949 who 
shall have a fair knowledge of the functioning of the Co -operatives and shall have an experience of 
at least three years in auditing and who would like to be included in the panel and such chartered 
accountant shall have adequate understanding and knowledge of the Kannada language sufficient 
for the due performance of auditing Or a Cost Accountant within the meaning of Cost and Works 
Accountant Act, 1959, who shall have fair knowledge of the functioning of the Co -operatives and 
shall have an experience of atleast 3 years in auditing and shall have working knowledge of 
kannada language . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪, ೨೦೧೪ 


$ 902 


(ii ) Auditing firm means a firm of more than one Chartered Accountant within the meaning of the 

Chartered Accountants Act, 1949 Or a firm of more than one Cost Accountant within the meaning 
of Cost and Works Accountant Act, 1959 who or which shall have a fair knowledge of the 
functioning of the Co- operatives and shall have an experience of at least three years in auditing 
and which would like to be included in the panel and such chartered accountants shall have 
adequate understanding and knowledge of the Kannada language sufficient for the due 

performance of auditing .” 
21. Amendment of section 35 .- In section 35 of the Principal Act, in sub - section (2), in clause ( 1), after the 
words, “ native referred ” , the words “ in the following circumstances also shall be held .” shall be inserted . 

22 . Amendment of Section 37 :- In section 37 of the principal Act, the following shall be inserted at the end , 
namely : 

“ The general body if fails to initiate action against culprits and Registrar shall issue direction to take action 
against the culprits, and follow up action till the defects are rectify ." 

23 . Amendment of section 38 -A .- In section 38 -A of the principal Act, in sub- section (1), for the words, 
" directors have tendered resignation " the words, “ or for the reason that the new board has not been constituted and the 
term of previous board has expired ” shall be inserted . 

24 . Amendment of section 39 .- In section 39 of the principal Act, (i) in sub -section (1), clause (d ), the 
words, “ except dispute” shall be omitted . 
( ii) sub -sections (4 ) and (5) shallbe omitted . 

25 . Insertion of new section 43 - A .- After section 43 of the principal Act , the following shall be inserted , 
namely : 

"43- A . Fee .- The Registrar shall notify from time to time, quantum of fees to be submitted along with 
applications in respect of disputes and enforcement of orders issued under the Act” . 

26 . Amendment of section 46 .- In section 46 of the principal Act, the following shall be inserted at the end , 
namely : 

“ Provided that no appeal against an order , decision or award for payment of money shall be considered 
by the Appellate Authority unless it is accompanied by satisfactory proof for having deposited with the concerned 
cooperative twenty - five percent of the amount due in terms of the order, decision or award . After the disposal of 
the appeal, the amount so deposited shall be adjusted towards the amount of payable by the appellant and in 
case no amount is required to be paid by the appellant, the amount so deposited shall be refunded to him by the 
cooperative”. 

27. Amendment of section 53 .- In section 53 of the principal Act, in sub - section (9 ), for the word 
“ representative” , wherever they occurs the word “ delegate ” shall respectively be substituted . 

28 . Insertion of new section 53B .- After section 53A of the principal Act, the following shall be inserted , 
namely : 

“ 53B . Disqualification of Directors.- If federal Co -operative fails to function in accordance with Act , Rules the 
Registrar may disqualify the persons who are responsible for the failure, after due inquiry and giving reasonable 
opportunity . 

Provided , if vacuum situation is created in section 38A shall apply mutatis -mutandis.” 

29 . Amendment of section 55 .- In section 55 of the principal Act, in sub - section (4 ), the words , brackets and 
figures “ sub -sections (6 ) and (7) of section 30 ” shall be omitted . 

30 . Amendment of section 64 .- In section 64 of the principal Act, in the heading, for the word “ Audit” , the word 
" Audit of Federal Co -operative" shall be substituted . 

31. Amendment of section 70 .- In section 70 of the principal Act, after the word " provisions " , the words " or 
clarification if any " shall be inserted . 

The above translation of JDF837 JODO DF Jogod ( 800 Ja ) eQJ0302O , 2014 ( 20148 FDF837 e DJOJO JO 
JOBB : 34 ) be published in the official Gazette under clause (3 ) of Article 348 of the Constitution of India . 


VAJUBHAI VALA 
GOVERNOR OF KARNATAKA . 


By Order and in the name of the Governor of Karnataka , 


S . B .GUNJIGAVI 
Secretary to Government, 
Department of Parliamentary Affairs 


8 .908 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


200 - IV - A 300kodo , aoodgood , JW0100 OO , 9008 (303eX 90 , 026 ) Do. E08 
Part - IV - A Bangalore , Tuesday, November 11 , 2014 (Karthika 20 , Shaka Varsha 1936 ) | No . 684 


FOOD , CIVIL SUPPLIES & CONSUMER AFFAIRS SECRETARIAT 

NOTIFICATION 


No. FCS 55 FPP 2014 , Bangalore , Dated : 11 - 11- 2014 


In exercise of the powers conferred by sub - Clause (1) of Clause 9 of The Petroleum Products (Maintainance of 
Production , Storage and Supplies) Order 1999 the Government of Karnataka hereby appoints the officers specified in 
column (2 ) of the table below to exercise the powers and to perform the functions under the said order within the area 
specified in the corresponding entries in column (3) thereof: 


TABLE 


Sl.No. 


Officers 


Area 


( 1) 


- 


(2 ) 


(3 ) 


The Whole of the State of Karnataka 


The Commissioner, 
Food , Civil Supplies and Consumer Affairs Department. 


The Additional Director / Joint Director , 
(Public Distribution System ) 
Food , Civil Supplies and Consumer Affairs Department. 


The Area comprised within the Bangalore 
Informal Rationing Area . 


The Whole of the State of Karnataka 


Joint Director, (CS & CA ) 
Food , Civil Supplies and Consumer Affairs Department. 


The Deputy Commissioner, 
Bangalore District. 


The Area comprised within the limits of 
Bangalore Revenue District , excluding 
Bangalore Informal Rationing Area . 


The Deputy Commissioner of the Districts (other than 
Bangalore District) 


The Area comprised within the Jurisdiction 
of their respective revenue districts . 


The Deputy Director , 
Food , Civil Supplies and Consumer Affairs of the Districts and 
the ranges 


The Area comprised within the limits of 
their respective Jurisdiction . 


The Assistant Commissioners of Revenue 
Sub -Division . 


The Area comprised within the Jurisdiction 
of their respective revenue Sub -Division . 


The Police Officers not below the rank of the Deputy 
Superintendent of Police 


The Area comprised within the limits of 
their respective Jurisdiction . 


The Assistant Director, 
Food , Civil Supplies and Consumer Affairs Department . 


The Area comprised within the limits of 
their respective Jurisdiction . 


The Tahsildars of Taluks 


The Area comprised within the limits of 
their respective Jurisdiction 


BY ORDER AND IN THE NAME OF GOVERNOR OF KARNATAKA, 


B .N . SUMATHI 

Desk Officer -3 
Food , Civil Supplies & 
Consumer Affairs Department 


ವಿಶೇಷ ರಾಜ್ಯ ಪತ್ರಿಕೆ 


89038 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೪, ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


20 - IV -A | 330deod , quodgado , JJ0200 00 , 9008 ( 

53ex 90 , JE JE 052 ) Jo. E esse 
Part - IV - A Bangalore , Tuesday , November 11 , 2014 (Karthika 20 , Shaka Varsha 1936 ) No . 685 


FOOD , CIVIL SUPPLIES & CONSUMER AFFAIRS SECRETARIAT 


NOTIFICATION 
No . FCS 56 FPP 2014 , Bangalore , Dated : 11- 11 -2014 


In exercise of the powers conferred by sub -Clause (A ) of clause 8 and 9 of The Aviation Turbine Fuel (Regulation 
of Marketing ) Order 2001 the Government of Karnataka hereby appoints the officers specified in column (2) of the table 
below to exercise the powers and to perform the functions under the said order within the area specified in the 
corresponding entries in column (3 ) thereof: 


TABLE 


Sl.No . 


Area 


Officers 

(2 ) 


( 1 ) 


( 3 ) 


The Whole of the State of Karnataka 


The Commissioner , 
Food , Civil Supplies and Consumer Affairs Department. 


02 


The Additional Director / Joint Director, 
(Public Distribution System ) 
Food , Civil Supplies and Consumer Affairs Department. 


The Area comprised within the Bangalore 
Informal Rationing Area. 


03 


The Whole of the State of Karnataka 


Joint Director, 
Food , Civil Supplies and Consumer Affairs Department. 


04 


The Deputy Commissioner , 
Bangalore District . 


The Area comprised within the limits of 
Bangalore Revenue District, excluding 
Bangalore Informal Rationing Area . 


The Deputy Commissioner of the Districts (other than 
Bangalore District) 


The Area comprised within the Jurisdiction 
of their respective revenue districts . 


The Deputy Director , 
Food , Civil Supplies and Consumer Affairs Department of the 
Districts and the ranges 


The Area comprised within the limits of 
their respective Jurisdiction . 


The Assistant Commissioners of Revenue 
Sub - Division . 


The Area comprised within the Jurisdiction 
of their respective revenue Sub -Division . 


The Police Officers not below the rank of the Deputy 
Superintendent of Police 


The Area comprised within the limits of 
their respective Jurisdiction . 


The Assistant Director, 
Food , Civil Supplies and Consumer Affairs Department. 


The Area comprised within the limits of 
their respective Jurisdiction . 


The Tahsildars of Taluks 


The Area comprised within the limits of 
their respective Jurisdiction 


BY ORDER AND IN THE NAME OF GOVERNOR OF KARNATAKA, 


B . N . SUMATHI 

Desk Officer - 3 
Food , Civil Supplies & 
Consumer Affairs Department 


೪೨೦೬ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ- IV - A | ಬೆಂಗಳೂರು, ಬುಧವಾರ, ನವೆಂಬರ್ ೧೨ , ೨೦೧೪ ( ಕಾರ್ತಿಕ ೨೧ , ಶಕ ವರ್ಷ ೧೯೩೬ ) ನಂ . ೬೯೧ 
Part - IV - A Bangalore, wednesday , November 12 , 2014 (Karthika 21, Shaka Varsha 1936 ) No . 691 

- ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 81 ಹೆಚ್ಹೆ ಚ್ಎಲ್ 2014 , ಬೆಂಗಳೂರು, ದಿನಾಂಕ: 12.11 .2014 
ಕರ್ನಾಟಕ ರಾಜ್ಯದ ಅನುಬಂಧ -1ರಲ್ಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ಸದಸ್ಯ ಸ್ಥಾನಕ್ಕೆ ದಿನಾಂಕ: 05.12 .2014ರ ಶುಕ್ರವಾರದಂದು ಚುನಾವಣೆ 
ನಡೆಯಲ್ಲಿದ್ದು, ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರಾಜ್ಯ ಸರ್ಕಾರಿ ಕಚೇರಿಗಳಿಗೆ, ಕೇಂದ್ರ ಸರ್ಕಾರದ ಕಚೇರಿಗಳಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ 
ಕಾರ್ಖಾನೆ, ಕೈಗಾರಿಕಾ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ( ಅನುದಾನಿತ ಶಿಕ್ಷಣ ಸಂಸ್ಥೆಗಳೂ ಸೇರಿದಂತೆ) ಸೀಮಿತಗೊಳಿಸಿ ಸಾರ್ವತ್ರಿಕ 
ರಜೆಯನ್ನು ಘೋಷಿಸಿದೆ. ಈ ರಜೆಯು ತುರ್ತು ಸೇವೆಗಳಿಗೆ ಅನ್ವಯಿಸುವುದಿಲ್ಲ. 


ಈ ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಎಲ್ಲಾ ಸರ್ಕಾರಿ ನೌಕರರು ಸದರಿ ದಿನಾಂಕದಂದು ಚುನಾವಣಾ ಕಾರ್ಯದಲ್ಲಿ ಹಾಜರಾಗತಕ್ಕದ್ದು . 

ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ -1ರಲ್ಲಿನ ಕ್ಷೇತ್ರಗಳಲ್ಲಿ ಮತದಾನವು ಸುಸೂತ್ರವಾಗಿ ನಡೆಯಲು ಅನುಕೂಲವಾಗುವಂತೆ ಮತದಾನ 
ನಡೆಯುವ ಮತಗಟ್ಟೆಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸ್ಥಾಪಿಸಿದಲ್ಲಿ ಅಂತಹ ಕಚೇರಿ ಹಾಗೂ ಶಾಲೆಗಳಿಗೆ ದಿನಾಂಕ 04 .12 .2014 
ರಂದು ಗುರುವಾರ ( ಪೂರ್ವ ತಯಾರಿಗಾಗಿ) ಮತ್ತು ಮತ ಎಣಿಕೆಯ ದಿನದಂದು ಮತದಾನ ಎಣಿಕೆ ನಡೆಯುವ ಕೇಂದ್ರ ಸ್ಥಾನದಲ್ಲಿ ಮಾತ್ರ ರಜಾ 
ಘೋಷಿಸಲು ಅವಶ್ಯಕತೆ ಇದ್ದಲ್ಲಿ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಮುನಿರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ರಾಜ್ಯ ಶಿಷ್ಠಾಚಾರ) 


ಅನುಬಂಧ- 1 
ದಿನಾಂಕ:05.12.2014 ( ಶುಕ್ರವಾರ) ರಂದು ಚುನಾವಣೆ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ವಿವರ. 


ಕ್ರ. ಸಂ . 


ವಿವಿಧ ಕಾರಣಗಳಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತೆರವಾದ ಸದಸ್ಯ ಸ್ಥಾನಗಳ ವಿವರಗಳು 

- ನಗರ ಸ್ಥಳೀಯ ಸಂಸ್ಥೆಯ ಹೆಸರು 
ತುಮಕೂರು ಪುರಸಭೆ 

ಪಾವಗಡ 


ವಾರ್ಡ್ ನಂ . 


ಕೋಲಾರ 


ನಗರಸಭೆ 


ಕೋಲಾರ 


ನಗರಸಭೆ 


26 


ಚಿಕ್ಕಬಳ್ಳಾಪುರ 
| ಮೈಸೂರು 


ಮಹಾನಗರ ಪಾಲಿಕೆ 


15 


03 , 10 


ಚಿಕ್ಕಬಳ್ಳಾಪುರ 
ಮೈಸೂರು 
ಪಿರಿಯಾಪಟ್ಟಣ 
ಹನ್ನೂರು 
ಬೆಳ್ತಂಗಡಿ 
ಚಿಕ್ಕಮಗಳೂರು 


ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 
ನಗರಸಭೆ 


ಚಾಮರಾಜನಗರ 


ದಕ್ಷಿಣ ಕನ್ನಡ 
ಚಿಕ್ಕಮಗಳೂರು 


ಪುರಸಭೆ 


ಬೀರೂರು 


ಉತ್ತರ ಕನ್ನಡ 


ನಗರಸಭೆ 


ಶಿರಸಿ 


9 


. 


ಹಾವೇರಿ 


ನಗರಸಭೆ 


ರಾಣೆಬೆನ್ನೂರು 


ಪುರಸಭೆ 


ಸೇಡಂ 


ಗುಲ್ಬರ್ಗಾ 
ಯಾದಗಿರಿ 


ನಗರಸಭೆ 


ಯಾದಗಿರಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

೪೨೦೭ 
ಅಧಿಸೂಚನೆ - 2 
ಸಂಖ್ಯೆ : ಡಿಪಿಎಆರ್ 81 ಹೆಚ್ಹೆಚ್ಎಲ್ 2014, ಬೆಂಗಳೂರು, ದಿನಾಂಕ: 12.11.2014 
ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ:20. 25.26 (ಪಿಯುಬಿ- 1), ದಿನಾಂಕ: 15 - 06 -1957ರ ಅಧಿಸೂಚನೆಯಲ್ಲಿ 
ಪ್ರಸ್ತಾಪಿಸಲಾಗಿರುವ ನೆಗೋಷಿಯೆಬಲ್ ಇನ್‌ಸ್ಟ್ರುಮೆಂಟ್ ಆಕ್ಟ್ -1881(1881ರ ಅಧಿನಿಯಮ ಸಂಖ್ಯೆ:26) ರ 25ನೇ ಸೆಕ್ಷನ್‌ನಲ್ಲಿರುವ ವಿವರಣೆಯೆಂತೆ 
ಕರ್ನಾಟಕ ರಾಜ್ಯದ ಅನುಬಂಧ- 1ರಲ್ಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ಸದಸ್ಯ ಸ್ಥಾನಕ್ಕೆ ದಿನಾಂಕ: 05.12.2014ರಂದು ಉಪ ಚುನಾವಣೆ ನಡೆಯುವ 
ಪ್ರಯುಕ್ತ ಈ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಕೃತ ಬ್ಯಾಂಕುಗಳು , ಇತರೆ ಬ್ಯಾಂಕುಗಳು , ಜೀವವಿಮಾ ನಿಗಮ ಮುಂತಾದ ಕಛೇರಿಗಳಿಗೆ ಸೀಮಿತಗೊಳಿಸಿ 
ಸರ್ಕಾರವು ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ. ಹಾಗೆಯೇ , ಯಾವುದೇ ಬಿಸಿನೆಸ್ ಟ್ರೇಡ್, ಇಂಡಸ್ಟ್ರಿಯಲ್ ಅಂಡರ್‌ಟೇಕಿಂಗ್ ಅಥವಾ ಇನ್ನಿತರ 
ಎಸ್ಟಾಬ್ಲಿಷ್‌ಮೆಂಟ್‌ಗಳಲ್ಲಿ ಮತ್ತು ದಿನಗೂಲಿ ( Casual Work )ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ನೌಕರರು ಮತದಾನ ದಿನಾಂಕದಂದು ವೇತನ 
ಸಹಿತ ರಜೆಗೆ ಅರ್ಹರಿರುತ್ತಾರೆ. 
ದಿನಾಂಕ:05.12.2014ರಂದು ನಡೆಯುವ ನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿವರವನ್ನು ಅನುಬಂಧ - 1ರಲ್ಲಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮುನಿರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ -1) 

ಅನುಬಂಧ- 1 
ದಿನಾಂಕ:05.12.2014 ( ಶುಕ್ರವಾರ) ರಂದು ಚುನಾವಣೆ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ವಿವರ . 

ವಿವಿಧ ಕಾರಣಗಳಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತೆರವಾದ ಸದಸ್ಯ ಸ್ಥಾನಗಳ ವಿವರಗಳು 
ಕ್ರ.ಸಂ . ಜಿಲ್ಲೆ 

ನಗರ ಸ್ಥಳೀಯ ಸಂಸ್ಥೆಯ ಹೆಸರು 

ವಾರ್ಡ್ ನಂ . 
ತುಮಕೂರು ಪುರಸಭೆ ಪಾವಗಡ 

13 
ಕೋಲಾರ ನಗರಸಭೆ ಕೋಲಾರ 

- 18 
ಚಿಕ್ಕಬಳ್ಳಾಪುರ ನಗರಸಭೆ 

ಚಿಕ್ಕಬಳ್ಳಾಪುರ 
ಮೈಸೂರು ಮಹಾನಗರ ಪಾಲಿಕೆ ಮೈಸೂರು 

15 
ಪಟ್ಟಣ ಪಂಚಾಯತಿ ಪಿರಿಯಾಪಟ್ಟಣ 

03 , 10 
ಚಾಮರಾಜನಗರ ಪಟ್ಟಣ ಪಂಚಾಯತಿ 

ಹನ್ನೂರು 
| ದಕ್ಷಿಣ ಕನ್ನಡ ಪಟ್ಟಣ ಪಂಚಾಯತಿ 

ಬೆಳ್ತಂಗಡಿ 
ಚಿಕ್ಕಮಗಳೂರು ನಗರಸಭೆ 

ಚಿಕ್ಕಮಗಳೂರು 


ಪುರಸಭೆ 


ಬೀರೂರು 


ನಗರಸಭೆ 


ಶಿರಸಿ 


ನಗರಸಭೆ 


ಉತ್ತರ ಕನ್ನಡ 
ಹಾವೇರಿ 
ಗುಲ್ಬರ್ಗಾ 
ಯಾದಗಿರಿ 


ಪುರಸಭೆ 


ರಾಣೆಬೆನ್ನೂರು 
ಸೇಡಂ 
ಯಾದಗಿರಿ 


10 


ನಗರಸಭೆ 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV- A | ಬೆಂಗಳೂರು, ಬುಧವಾರ, ನವೆಂಬರ್ ೧೨, ೨೦೧೪ (ಕಾರ್ತಿಕ ೨೧, ಶಕ ವರ್ಷ ೧೯೩೬ ) ನಂ . ೬೯೨ 
Part - IV -A Bangalore, wednesday, November 12 , 2014 (Karthika 21 , Shaka Varsha 1936 ) No . 692 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 82 ಹೆಚ್ಹೆ ಚ್ ಎಲ್ 2014 , ಬೆಂಗಳೂರು, ದಿನಾಂಕ: 12.11 .2014 
ಶಿವಮೊಗ್ಗ ಜಿಲ್ಲೆಯ ಜೋಗ್‌ಕಾರ್ಗಲ್ ಪಂಚಾಯತಿಯ 11 ವಾರ್ಡ್‌ಗಳಿಗೆ ದಿನಾಂಕ: 05.12. 2014ರ ಶುಕ್ರವಾರದಂದು ಚುನಾವಣೆ 
ನಡೆಯಲ್ಲಿದ್ದು, ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರಾಜ್ಯ ಸರ್ಕಾರಿ ಕಛೇರಿಗಳಿಗೆ, ಕೇಂದ್ರ ಸರ್ಕಾರದ ಕಛೇರಿಗಳಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ 


೪೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಕಾರ್ಖಾನೆ, ಕೈಗಾರಿಕಾ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ( ಅನುದಾನಿತ ಶಿಕ್ಷಣ ಸಂಸ್ಥೆಗಳೂ ಸೇರಿದಂತೆ) ಸೀಮಿತಗೊಳಿಸಿ ಸಾರ್ವತ್ರಿಕ 
ರಜೆಯನ್ನು ಘೋಷಿಸಿದೆ. ಈ ರಜೆಯು ತುರ್ತು ಸೇವೆಗಳಿಗೆ ಅನ್ವಯಿಸುವುದಿಲ್ಲ. 


ಈ ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಎಲ್ಲಾ ಸರ್ಕಾರಿ ನೌಕರರು ಸದರಿ ದಿನಾಂಕದಂದು ಚುನಾವಣಾ ಕಾರ್ಯದಲ್ಲಿ ಹಾಜರಾಗತಕ್ಕದ್ದು. 


ಸದರಿ ಕ್ಷೇತ್ರಗಳಲ್ಲಿ ಮತದಾನವು ಸುಸೂತ್ರವಾಗಿ ನಡೆಯಲು ಅನುಕೂಲವಾಗುವಂತೆ ಮತದಾನ ನಡೆಯುವ ಮತಗಟ್ಟೆಗಳನ್ನು ಸರ್ಕಾರಿ 
ಕಛೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸ್ಥಾಪಿಸಿದಲ್ಲಿ ಅಂತಹ ಕಛೇರಿ ಹಾಗೂ ಶಾಲೆಗಳಿಗೆ ದಿನಾಂಕ 04.12 .2014 ರಂದು ಗುರುವಾರ (ಪೂರ್ವ 
ತಯಾರಿಗಾಗಿ) ಮತ್ತು ಮತ ಎಣಿಕೆಯ ದಿನದಂದು ಮತದಾನ ಎಣಿಕೆ ನಡೆಯುವ ಕೇಂದ್ರ ಸ್ಥಾನದಲ್ಲಿ ಮಾತ್ರ ರಜಾ ಘೋಷಿಸಲು ಅವಶ್ಯಕತೆ ಇದ್ದಲ್ಲಿ 
ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮುನಿರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


ಅಧಿಸೂಚನೆ - 2 
ಸಂಖ್ಯೆ : ಡಿಪಿಎಆರ್ 82 ಹೆಚ್ಹೆಚ್ ಎಲ್ 2014, ಬೆಂಗಳೂರು, ದಿನಾಂಕ: 12.11. 2014 
ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ:20.25 . 26 (ಪಿಯುಬಿ -1), ದಿನಾಂಕ: 
15 - 06 -1957ರ ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ನೆಗೋಷಿಯೆಬಲ್ ಇನ್‌ಸ್ಟುಮೆಂಟ್ ಆಕ್ಟ್ - 1881( 1881ರ ಅಧಿನಿಯಮ ಸಂಖ್ಯೆ:26) ರ 25ನೇ 
ಸೆಕ್ಷನ್‌ನಲ್ಲಿರುವ ವಿವರಣೆಯೆಂತೆ ಶಿವಮೊಗ್ಗ ಜಿಲ್ಲೆ ಜೋಗ್‌ಕಾರ್ಗಲ್ ಪಟ್ಟಣ ಪಂಚಾಯತಿಯ 11 ವಾರ್ಡ್‌ಗಳಿಗೆ ದಿನಾಂಕ:05.12 .2014ರಂದು ಉಪ 
ಚುನಾವಣೆ ನಡೆಯುವ ಪ್ರಯುಕ್ತ ಈ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಕೃತ ಬ್ಯಾಂಕುಗಳು , ಇತರೆ ಬ್ಯಾಂಕುಗಳು , ಜೀವವಿಮಾ ನಿಗಮ ಮುಂತಾದ 
ಕಛೇರಿಗಳಿಗೆ ಸೀಮಿತಗೊಳಿಸಿ ಸರ್ಕಾರವು ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ. ಹಾಗೆಯೇ , ಯಾವುದೇ ಬಿಸಿನೆಸ್ ಟ್ರೇಡ್, ಇಂಡಸ್ಟ್ರಿಯಲ್ 
ಅಂಡರ್‌ಟೇಕಿಂಗ್ ಅಥವಾ ಇನ್ನಿತರ ಎಸ್ಟಾಬ್ಲಿಷ್‌ಮೆಂಟ್‌ಗಳಲ್ಲಿ ಮತ್ತು ದಿನಗೂಲಿ ( Casual Work) ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ನೌಕರರು ಮತದಾನ 
ದಿನಾಂಕದಂದು ವೇತನ ಸಹಿತ ರಜೆಗೆ ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮುನಿರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ-1) 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ- IN - A | ಬೆಂಗಳೂರು, ಗುರುವಾರ, ನವೆಂಬರ್ ೧೩ , ೨೦೧೪ ( ಕಾರ್ತಿಕ ೨೨, ಶಕ ವರ್ಷ ೧೯೩೬) ನಂ . ೬೯೩ 
Part - IV - A || Bangalore, Thursday , November 13 , 2014 ( Karthika 22, Shaka Varsha 1936) | No. 693 


PERSONNEL AND ADMINISTRATIVE REFORMS SECRETARAIT 

NOTIFICATION 
NO. DPAR 122 RTI 2013 , Bangalore , Dated: 14 .10 . 2014 
In exercise of the powers conferred on me by sub -section (3) of Section 15 of the Right to Information Act, 2005 
( Central Act 22 of 2005) I, Vajubhai Vala, Governor of Karnataka , do hereby appoint following persons as State 
Information Commissioners, Karnataka Information Commission . 

1) Shri L . Krishnamurthy 
2) Shri Shankar R . Patil 

The term of office of the Commissioners shall be as provided under Section 16 (2 ) of the Act. 


Sd / 
(VAJUBHAI VALA ) 
Governor of Karnataka 


By Order and in the name of the Governor of Karnataka , 


H . B . Prapullavathi 
Under Secretary to Government 
Department of Personnel and Administrative 

Reforms ( Janaspandana Cell ) 


ವಿಶೇಷ ರಾಜ್ಯ ಪತ್ರಿಕೆ 


೪೨೦೯ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | 
Part - IV - A 


ಬೆಂಗಳೂರು, ಶನಿವಾರ , ನವೆಂಬರ್ ೧೫ , ೨೦೧೪ ( ಕಾರ್ತಿಕ ೨೪, ಶಕ ವರ್ಷ ೧೯೩೬) . || ನಂ . ೬೯೪ 
Bangalore , Saturday , November 15 , 2014 (Karthika 24 , Shaka Varsha 1936 ) No . 694 


FINANCE SECRETARIAT 

NOTIFICATION 


NO . FD 57 CSL 2014 , Bangalore, Dated: 15 .11 . 2014 


In exercise of the powers conferred by sub - section (3 ) of section 8 - A of the Karnataka Sales Tax Act, 1957 
(Karnataka Act No 25 of 1957), and section 21 of the Karnataka General Clauses Act, 1899 (Karnataka Act III of 1899 ) the 
Government of Karnataka, hereby cancels the Notification No. FD 57 CSL 97 (IV ), dated : 21st August 1997 with immediate 
effect . 


By Order and in the name of the Governor of Karnataka, 


R . MEENAKSHI 
Under Secretary to Government (I / c) 

Finance Department (C . T.- 1) 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ- IN - A ) . ಬೆಂಗಳೂರು, ಶನಿವಾರ, ನವೆಂಬರ್ ೧೫ , ೨೦೧೪ ( ಕಾರ್ತಿಕ ೨೪, ಶಕ ವರ್ಷ ೧೯೩೬ ) ನಂ . ೬೯೫ 
Part - IV - A | Bangalore, Saturday , November 15, 2014 ( Karthika 24 , Shaka Varsha 1936) | No . 695 


FINANCE SECRETARIAT 


NOTIFICATION 
NO . FD 95 CSL 2010, Bangalore , Dated: 15 .11. 2014 


In exercise of the powers conferred by sub -section (2 ) of section 29 of the Karnataka Tax on Professional, Trades , 
Callings and Employments Act, 1976 (Karnataka Act 35 of 1976 ) the Government of Karnataka hereby amend the 
Notification No . FD 4 CPT 2001, dated : 31st March , 2001 published in Part IV of the Karnataka Gazette extraordinary No . 
663 dated: 31st March 2001 with effect from 01 .07. 2007 , 


In the said notification for the words " combatant members” , the words “ combatant and civilian non -combatant 
members” shall be substituted . 


By Order and in the name of the Governor of Karnataka, 


R . MEENAKSHI 
Under Secretary to Government(I / c ) 

Finance Department (C . T .- 1 ) 


ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಶನಿವಾರ, ನವೆಂಬರ್ ೧೫ , ೨೦೧೪ ( ಕಾರ್ತಿಕ ೨೪, ಶಕ ವರ್ಷ ೧೯೩೬ ) ನಂ . ೬೯೭ 
Part - IV - A || Bangalore, Saturday , November 15, 2014 ( Karthika 24 , Shaka Varsha 1936) || No . 697 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 177 ಸೇಶಿಕಾ 2014 , ಬೆಂಗಳೂರು, ದಿನಾಂಕ : 15 - 11 -2014 
ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ.14) ರ ಕಲಂ 3ರ ಉಪ ಕಲಂ (1) 
ಸಹವಾಚನ ಕಲಂ 8ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಕಲಂ 
ರಲ್ಲಿ ಅಗತ್ಯಪಡಿಸಲಾಗಿರುವಂತೆ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ (ಸಹಾಯಕ ಇಂಜಿನಿಯರ್‌ಗಳು ಮತ್ತು ಕಿರಿಯ 
ಇಂಜಿಯರ್‌ಗಳ ವೃಂದಗಳಿಗೆ ನೇಮಕಾತಿ) ( ವಿಶೇಷ) ನಿಯಮಗಳು, 2014 ಅನ್ನು ತರಲು ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು, ಅದರಂತೆ ಕೆಳಕಂಡ 


೪೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರಡು ನಿಯಮಗಳನ್ನು ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ 15 ದಿನಗಳೊಳಗಾಗಿ ಸದರಿ ಕರಡನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳುವಳಿಕೆ ನೀಡಲಾಗಿದೆ. 

ಸದರಿ ಕರಡು ನಿಯಮಗಳ ಬಗ್ಗೆ ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಒಳಗೆ ಯಾವುದೇ ವ್ಯಕ್ತಿಯಿಂದ ಸ್ವೀಕೃತವಾಗಬಹುದಾದ ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್ ರಾಜ್ ಇಲಾಖೆ, 3ನೇ ಮಹಡಿ , 3ನೇ ಹಂತ, ಬಹುಮಹಡಿಗಳ ಕಟ್ಟಡ, ಡಾ . ಅಂಬೇಡ್ಕರ್ ವೀಧಿ, ಬೆಂಗಳೂರು- 560 001 ಇವರಿಗೆ 
ಕಳುಹಿಸಬಹುದಾಗಿದೆ. 


ಕರಡು ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್‌ರಾಜ್ ಇಂಜಿನಿಯರಿಂಗ್ ಇಲಾಖೆ (ಸಹಾಯಕ 
ಇಂಜಿನಿಯರ್‌ಗಳು ಮತ್ತು ಕಿರಿಯ ಇಂಜಿಯರ್‌ಗಳ ವೃಂದಗಳಿಗೆ ನೇಮಕಾತಿ) ( ವಿಶೇಷ) ನಿಯಮಗಳು, 2014 ಎಂದು ಕರೆಯತಕ್ಕದ್ದು. 

( 2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 

( 3) ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ಅಥವಾ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ 
ಪರೀಕ್ಷೆಗಳು ಮತ್ತು ಆಯ್ಕೆ ಮೂಲಕ ನೇರ ನೇಮಕಾತಿ) ( ಸಾಮಾನ್ಯ) ನಿಯಮಗಳು, 2006 ಅಥವಾ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಸೇವೆಗಳು ( ವೃಂದ ಮತ್ತು ನೇಮಕಾತಿ) ನಿಯಮಗಳು , 2008 ಅಥವಾ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿನ ಸಹಾಯಕ 
ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ವರ್ಗದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ಅಧಿನಿಯಮ , 1978 (1990ರ 
ಕರ್ನಾಟಕ ಅಧಿನಿಯಮ 14 ) ರಡಿ ಮಾಡಿರುವ ಅಥವಾ ಮಾಡಿರುವರೆಂದು ಭಾವಿಸಬಹುದಾದ ಇತರೆ ಯಾವುದೇ ನೇಮಕಾತಿ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದರೂ , ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ (ಸಹಾಯಕ ಇಂಜಿನಿಯರ್‌ಗಳು ಮತ್ತು ಕಿರಿಯ ಇಂಜಿಯರ್‌ಗಳ 
ವೃಂದಗಳಿಗೆ ನೇಮಕಾತಿ) ( ವಿಶೇಷ) ನಿಯಮಗಳು , 2014 ಪ್ರಾರಂಭವಾದ ದಿನಾಂಕದಂದು ಅಸ್ತಿತ್ವದಲ್ಲಿರುವ 207 ಸಹಾಯಕ ಇಂಜಿನಿಯರುಗಳ 
ಹುದ್ದೆಗಳು ಮತ್ತು 472 ಕಿರಿಯ ಇಂಜಿನಿಯರುಗಳ ಹುದ್ದೆಗಳ ನೇಮಕಾತಿಗೆ ಈ ನಿಯಮಗಳ ಉಪಬಂಧಗಳು ಅನ್ವಯಿಸತಕ್ಕದ್ದು ; 

ಪರಂತು, ಈ ನಿಯಮಗಳನ್ನು ಒಂದಕ್ಕಿಂತ ಹೆಚ್ಚಿನ ನೇಮಕಾತಿಗೆ ಅನ್ವಯಿಸತಕ್ಕದ್ದಲ್ಲ. 
2. ಪರಿಭಾಷೆಗಳು:- (1) ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು, 

(i) "ನೇಮಕಾತಿ ಪ್ರಾಧಿಕಾರ" ಅಂದರೆ ಮುಖ್ಯ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ, 
(ii) "ವಿಶೇಷ ನೇಮಕಾತಿ ಸಮಿತಿ" ಅಂದರೆ ನಿಯಮ 3ರಡಿ ರಚಿತವಾಗಿರುವ ವಿಶೇಷ ನೇಮಕಾತಿ ಸಮಿತಿ. 

( iii) " ರಾಜ್ಯ ಸರ್ಕಾರ" ಅಂದರೆ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 
( 2) ಈ ನಿಯಮಗಳಲ್ಲಿ ಉಪಯೋಗಿಸಿರುವ ಆದರೆ ಪರಿಭಾಷಿಸಿರದ ಇತರೆ ಶಬ್ದಗಳು ಮತ್ತು ಅಭಿವ್ಯಕ್ತಿಗಳು ಕರ್ನಾಟಕ ನಾಗರೀಕ ಸೇವಾ 
( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977ರಲ್ಲಿ ಗೊತ್ತುಪಡಿಸಿರುವ ಅರ್ಥವನ್ನೇ ಹೊಂದಿರತಕ್ಕದ್ದು. 

3 . ವಿಶೇಷ ನೇಮಕಾತಿ ಸಮಿತಿಯ ರಚನೆ,- ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಯಲ್ಲಿನ ಸಹಾಯಕ ಇಂಜಿನಿಯರ್ ಮತ್ತು 
ಕಿರಿಯ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನು ಹೊಂದಿರುವ ಒಂದು ವಿಶೇಷ ನೇಮಕಾತಿ 
ಸಮಿತಿಯನ್ನು ರಚಿಸತಕ್ಕದ್ದು: 
ಮುಖ್ಯ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ, 

ಅಧ್ಯಕ್ಷರು 
ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಅಥವಾ ಜಂಟಿ ನಿರ್ದೇಶಕರ ದರ್ಜೆಗಿಂತ ಕಡಿಮೆಯಿಲ್ಲದ ಅವರ ಸದಸ್ಯರು 
ಪ್ರತಿನಿಧಿ 
ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಅಥವಾ ಜಂಟಿ ನಿರ್ದೇಶಕರ | ಸದಸ್ಯರು 
ದರ್ಜೆಗಿಂತ ಕಡಿಮೆಯಿಲ್ಲದ ಅವರ ಪ್ರತಿನಿಧಿ 
ನಿರ್ದೇಶಕರು, ವಿಕಲಚೇತನ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ ಅಥವಾ ಜಂಟಿ ನಿರ್ದೇಶಕರ 

ಸದಸ್ಯರು 
ದರ್ಜೆಗಿಂತ ಕಡಿಮೆಯಿಲ್ಲದ ಅವರ ಪ್ರತಿನಿಧಿ 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಅಥವಾ ಅವರ ಪ್ರತಿನಿಧಿ 

ಸದಸ್ಯರು 
ಸರ್ಕಾರವು ನಾಮನಿರ್ದೇಶಿಸುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ | ಸದಸ್ಯ 
ಅಧೀಕ್ಷಕ ಇಂಜಿನಿಯರ್‌ ಅಥವಾ ಕಾರ್ಯಪಾಲಕ ಇಂಜಿನಿಯರ್ ದರ್ಜೆಯ ಒಬ್ಬ ಅಧಿಕಾರಿ | 

ಕಾರ್ಯದರ್ಶಿ 


ವಿಶೇಷ ರಾಜ್ಯ ಪತ್ರಿಕೆ | ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

೪೨೧೧ 
4. ವಿದ್ಯಾರ್ಹತೆ ಮತ್ತು ವಯಸ್ಸು.- (1) ಈ ನಿಯಮಗಳಡಿ ಮಾಡುವ ನೇರ ನೇಮಕಾತಿಗೆ ವಿದ್ಯಾರ್ಹತೆಯು ಈ ಕೆಳಕಂಡಂತಿರುತ್ತದೆ. ಅಂದರೆ: 
ಕ್ರಮ | ಹುದ್ದೆಯ ವರ್ಗ ಮತ್ತು ವೇತನ ಖಾಲಿ ಹುದ್ದೆಗಳ ಸಂಖ್ಯೆ 

ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ 

ಶ್ರೇಣಿ 
ಸಹಾಯಕಇಂಜಿನಿಯರ್ 

ಸಿವಿಲ್ = 207 

( i) ಸಂದರ್ಭಾನುಸಾರ ಸಿವಿಲ್ / ಏನ್‌ವಿರಾನ್‌ಮೆಂಟಲ್ 
( ರೂ .22800 – 43200) 

ಇಂಜಿನಿಯರಿಂಗ್‌ನಲ್ಲಿ ಪದವಿಯನ್ನು ಅಥವಾ ತತ್ಸಮಾನ 
ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು; ಮತ್ತು 
(ii) ಭಾರತ ಸರ್ಕಾರದ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ 
ಮಂತ್ರಾಲಯದ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಸ್ವಾಯತ್ತ 
ಸಂಸ್ಥೆಯಾದ DOEACC 

ನಿಂದ ಮಾನ್ಯತೆ 
ಪಡೆದ ಯಾವುದೇ ಸೊಸೈಟಿಯು ಕಂಪ್ಯೂಟರ್ ಕಾನ್ಸೆಪ್ಟ್ಗಳ 
ಕೋರ್ಸ್‌ನಲ್ಲಿ ನೀಡಿದ ಓ ಹಂತದ ಪ್ರಮಾಣ ಪತ್ರ 

ಪಡೆದಿರತಕ್ಕದ್ದು. 
2 ಕಿರಿಯ ಇಂಜಿನಿಯರ್ 

(i) ಸಿವಿಲ್ = 442 ಸಂದರ್ಭಾನುಸಾರ ಸಿವಿಲ್ / ಏನ್‌ವಿರಾನ್‌ಮೆಂಟಲ್ 
( ರೂ .17650 - 32000) 

ಇಂಜಿನಿಯರಿಂಗ್‌ನಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು 
( ii) ಎನ್‌ವಿರಾನ್ 

ಹೊಂದಿರತಕ್ಕದ್ದು. 

ಮೆಂಟಲ್ = 30 
( 2) ಈ ನಿಯಮಗಳಡಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 
ನಿಯಮಗಳು , 1977ರ ಅನುಸಾರ ಇರತಕ್ಕದ್ದು. 

5. ನೇಮಕಾತಿಗಾಗಿ ಅರ್ಜಿಗಳು, - ವಿಶೇಷ ನೇಮಕಾತಿ ಸಮಿತಿಯು ಹುದ್ದೆಗಳ ವರ್ಗ , ಖಾಲಿ ಹುದ್ದೆಗಳ ಸಂಖ್ಯೆ, ವಿದ್ಯಾರ್ಹತೆ, ವಯಸ್ಸು, ಆಯ್ಕೆ 
ಸ್ವರೂಪ, ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅಥವಾ ಆದೇಶಾನುಸಾರ ಕಲ್ಪಿಸಿರುವ ಮೀಸಲಾತಿಯನ್ವಯ ಹುದ್ದೆಗಳ ವರ್ಗೀಕರಣ ನಿರ್ದಿಷ್ಟಪಡಿಸಿ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸುವ ಮೂಲಕ ಉದ್ದೇಶಿತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸತಕ್ಕದ್ದು. ಅಂತಹ ಪ್ರಕಟಣೆಯ ಉದ್ಭತ ಭಾಗವನ್ನು ರಾಜ್ಯದಲ್ಲಿ ಹೆಚ್ಚು 
ಪ್ರಸಾರ ಹೊಂದಿರುವ ಕನಿಷ್ಟ ಎರಡು ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟಿಸತಕ್ಕದ್ದು ಹಾಗೂ ಆ ಪೈಕಿ ಒಂದು ಕನ್ನಡ ದಿನಪತ್ರಿಕೆಯಾಗಿರತಕ್ಕದ್ದು. 

6. ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಯಾರಿಸುವುದು.- (1) ನಿಯಮ 5 ರಡಿಯಲ್ಲಿನ ಪ್ರಕಟಣೆಗಳನ್ನು ಅನುಸರಿಸಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ 
ನಡುವೆ ನೇಮಕಾತಿಗೆ ಅರ್ಹರಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಂಬಂಧಪಟ್ಟ ಪ್ರತಿಯೊಂದು ವರ್ಗದ ಹುದ್ದೆಯ ಅರ್ಹತಾ ಪರೀಕ್ಷೆಯಲ್ಲಿ 
ಪಡೆದಿರುವ ಒಟ್ಟಾರೆ ಶೇಕಡಾವಾರು ಅಂಕಗಳನ್ನು ಆಧರಿಸಿ ಅರ್ಹತಾ ಕ್ರಮಾನುಸಾರ ಹಾಗೂ ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅಥವಾ 
ಆದೇಶಾನುಸಾರ ಹುದ್ದೆಗಳಿಗೆ ಕಲ್ಪಿಸಿರುವ ಮೀಸಲಾತಿಗೆ ಒಳಪಟ್ಟು, ಈ ನಿಯಮಗಳಡಿ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆಗೆ ಸಮನಾಗಿ ವಿಶೇಷ ನೇಮಕಾತಿ 
ಸಮಿತಿಯು ಆಯ್ಕೆ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸತಕ್ಕದ್ದು. 

(2) ಅರ್ಹತಾ ಪರೀಕ್ಷೆಯಲ್ಲಿ ಪಡೆದಿರುವ ಒಟ್ಟಾರೆ ಶೇಕಡಾವಾರು ಅಂಕಗಳಲ್ಲಿ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳನ್ನು 
ಪಡೆದುಕೊಂಡಲ್ಲಿ, ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ಅವರ ವಯಸ್ಸನ್ನು ಆಧರಿಸಿ; ವಯಸ್ಸಿನಲ್ಲಿ ಹಿರಿಯರಾದ ಅಭ್ಯರ್ಥಿಯನ್ನು ಅರ್ಹತಾ ಪಟ್ಟಿಯಲ್ಲಿ 
ಮೇಲಿನ ಕ್ರಮಾಂಕದಲ್ಲಿ ನಿಗದಿಮಾಡತಕ್ಕದ್ದು. ಅದರಂತೆ ವಿಶೇಷ ನೇಮಕಾತಿ ಸಮಿತಿಯು ಪ್ರತಿಯೊಂದು ವರ್ಗದ ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು 
ತಯಾರಿಸತಕ್ಕದ್ದು. 

(3) ವಿಶೇಷ ನೇಮಕಾತಿ ಸಮಿತಿಯು ಉಪ ನಿಯಮ (1) ರಡಿ ತಯಾರಿಸಿದ ಆಯ್ಕೆ ಪಟ್ಟಿಯಲ್ಲಿ ಸೇರಿಲ್ಲದ ಅಭ್ಯರ್ಥಿಗಳ ಹೆಚ್ಚುವರಿ ಆಯ್ಕೆ 
ಪಟ್ಟಿಯನ್ನು ಸಹ ಪ್ರತಿಯೊಂದು ಮೀಸಲಾತಿ ವರ್ಗದಲ್ಲಿ ಮೊದಲನೇ ರೋಸ್ಟರ್‌ ಬಿಂದುವಿನಿಂದ ಪ್ರಾರಂಭಿಸಿ ಉಪ ನಿಯಮ (1) ರಡಿ ತಯಾರಿಸಿದ ಒಟ್ಟು 
ಅಭ್ಯರ್ಥಿಗಳ ಶೇಕಡ 25 % ರಷ್ಟಕ್ಕೆ ಸಮನಾಗಿ ತಯಾರಿಸತಕ್ಕದ್ದು. 

( 4) ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗಳನ್ನು , ಸಾಧ್ಯವಾದಷ್ಟು ಮಟ್ಟಿಗೆ , ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಿಂದ 60 ದಿನಗಳ ಒಳಗಾಗಿ, ವಿಶೇಷ ನೇಮಕಾತಿ ಸಮಿತಿಯು ತಯಾರಿಸಬಹುದು. ಉಪ ನಿಯಮ (1) ರಿಂದ (3) ರಡಿ ತಯಾರಿಸಿದ 
ತಾತ್ಕಾಲಿಕ ಮುಖ್ಯ ಆಯ್ಕೆ ಪಟ್ಟಿ ಹಾಗೂ ಹೆಚ್ಚುವರಿ ಆಯ್ಕೆ ಪಟ್ಟಿಗಳನ್ನು ಅಧಿಕೃತ ರಾಜ್ಯ ಪತ್ರ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಮುಖ್ಯ 
ಇಂಜಿನಿಯರ್ ರವರ ಕಛೇರಿಯ ಸೂಚನಾ ಫಲಕ ಮತ್ತು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಿ ಅದರಿಂದ ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ 
ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸತಕ್ಕದ್ದು. 

(5) ಸ್ವೀಕೃತವಾಗುವ ಆಕ್ಷೇಪಣೆ ಮತ್ತು ಸಲಹೆಗಳು, ಏನಾದರೂ ಇದ್ದಲ್ಲಿ, ಅವುಗಳನ್ನು ಪರಿಗಣಿಸಿ, ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ 
ಆಯ್ಕೆ ಪಟ್ಟಿಯನ್ನು , ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಿಂದ 15 ದಿನಗಳ ಒಳಗಾಗಿ ಪ್ರಕಟಿಸತಕ್ಕದ್ದು. 

(6) ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗಳು ಈ ನಿಯಮಗಳಡಿ ನಿರ್ಧಿಷ್ಟಪಡಿಸಿದ ಎಲ್ಲಾ ಖಾಲಿ ಹುದ್ದೆಗಳು ಭರ್ತಿಯಾಗುವವರೆಗೆ 
ಅಥವಾ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಪಟ್ಟಿಗಳನ್ನು ಪ್ರಕಟಿಸಿದ ಆರು ತಿಂಗಳವರೆಗೆ, ಯಾವುದು ಮೊದಲೋ ಅಲ್ಲಿಯವರೆಗೆ , ಅಸ್ತಿತ್ವದಲ್ಲಿರತಕ್ಕದ್ದು. 

7. ಅಭ್ಯರ್ಥಿಗಳ ನೇಮಕಾತಿ.- (1) ವಿಶೇಷ ನೇಮಕಾತಿ ಸಮಿತಿಯು ನಿಯಮ ( 6) ರಡಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಪಟ್ಟಿಯನ್ನು ನೇಮಕಾತಿ 
ಪ್ರಾಧಿಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. ವಿಶೇಷ ನೇಮಕಾತಿ ಸಮಿತಿಯು ತಯಾರಿಸಿದ ಆಯ್ಕೆ ಪಟ್ಟಿಯಲ್ಲಿ ಒಳಗೊಂಡ ಅಭ್ಯರ್ಥಿಗಳ ಬಗ್ಗೆ ನೇಮಕಾತಿ 
ಪ್ರಾಧಿಕಾರವು, ಅವಶ್ಯವೆನಿಸುವ ವಿಚಾರಣೆಯನ್ನು ನಡೆಸಿದ ನಂತರ, ಪ್ರತಿಯೊಬ್ಬ ಅಭ್ಯರ್ಥಿಯು ನೇಮಕಾತಿ ಹೊಂದಲು ಸರ್ವರೀತಿಯಲ್ಲಿ ಅರ್ಹನಿದ್ದಾನೆಂದು 
ಮನವರಿಕೆ ಮಾಡಿಕೊಂಡು, ವಿಶೇಷ ನೇಮಕಾತಿ ಪ್ರಾಧಿಕಾರವು ಕಳುಹಿಸಿದ ಆಯ್ಕೆ ಪಟ್ಟಿಗಳು ಸ್ವೀಕೃತವಾದ 45 ದಿನಗಳ ಒಳಗಾಗಿ ಅಂತಿಮ ಮುಖ್ಯ ಆಯ್ಕೆ 
ಪಟ್ಟಿಯಲ್ಲಿನ ಕ್ರಮಾಂಕವನ್ನು ಅನುಸರಿಸಿ ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡತಕ್ಕದ್ದು . 


೪೨೧೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


( 2) ಆಯ್ಕೆ ಪಟ್ಟಿಯಲ್ಲಿ ಕಂಡು ಬಂದ ಅಭ್ಯರ್ಥಿಯು ನಿಗದಿತ ಅವಧಿಯ ಒಳಗೆ ಅಥವಾ ವಿಸ್ತರಿತ ಅವಧಿಯ ಒಳಗೆ, ಕರ್ತವ್ಯಕ್ಕೆ ಹಾಜರಾಗಲು 
ವಿಫಲನಾದಲ್ಲಿ , ಕರ್ತವ್ಯಕ್ಕೆ ಹಾಜರಾಗಲು ವಿಫಲನಾದ ಅಭ್ಯರ್ಥಿಯು ಸೇರಿದ್ದ ಅದೇ ವರ್ಗದ ಮೀಸಲಾತಿಗೆ ಸೇರಿದ ಹೆಚ್ಚುವರಿ ಪಟ್ಟಿಯಲ್ಲಿರುವ 
ನ್ನು ನೇಮಕಾತಿ ಪ್ರಾಧಿಕಾರವು, ಅವಶ್ಯವೆನಿಸುವ ವಿಚಾರಣೆಯನ್ನು ನಡೆಸಿದ ನಂತರ, ಸದರಿ ಅಭ್ಯರ್ಥಿಯು ನೇಮಕಾತಿ ಹೊಂದಲು 

ಡು ಬಂದಲ್ಲಿ ನೇಮಕಾತಿ ಪ್ರಾಧಿಕಾರವು ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ 
ಭರ್ತಿಯಾಗದಿರುವ ಹುದ್ದೆಗಳಷ್ಟರ ಮಟ್ಟಿಗೆ ಮೀರದಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಿಂದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಬಹುದು. 

(3) ನಿಯಮ 6ರಂತೆ ಪ್ರಕಟಿಸಲಾದ ಮುಖ್ಯ ಆಯ್ಕೆ ಪಟ್ಟಿ ಹಾಗೂ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ಸೇರ್ಪಡೆಯಾದ ಮಾತ್ರಕ್ಕೆ 
ನೇಮಕಾತಿಗೆ ಯಾವುದೇ ಹಕ್ಕು ಪ್ರಧಾನವಾಗತಕ್ಕದ್ದಲ್ಲ. 

8. ಇತರೆ ನಿಯಮಗಳ ಅನ್ವಯಿಸುವಿಕೆ.- ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977, ಕರ್ನಾಟಕ ನಾಗರೀಕ 
ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957 , ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಗಳು , 1966 ಹಾಗೂ 
ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14) ರಡಿ ಸರ್ಕಾರಿ ನೌಕರರ ನೇಮಕಾತಿ ನಿಯಂತ್ರಣ ಮತ್ತು 
ಸೇವಾ ನಿಬಂಧನೆಗಳ ಕುರಿತು ಮಾಡಿರುವ ಅಥವಾ ಮಾಡಿರುವರೆಂದು ಭಾವಿಸಬಹುದಾದ ಪ್ರಸ್ತುತ ಚಾಲ್ತಿಯಲ್ಲಿರುವ ಇತರೆ ಎಲ್ಲಾ ನಿಯಮಗಳು ಈ 
ನಿಯಮಗಳಲ್ಲಿನ ಉಪಬಂಧಗಳಿಗೆ ಅವು ಅಸಂಗತವಾಗದಿರುವಷ್ಟರ ಮಟ್ಟಿಗೆ ಈ ನಿಯಮಗಳ ಉಪಬಂಧಗಳು ಈ ನಿಯಮಗಳಡಿ ಮಾಡಲಾದ 
ನೇಮಕಾತಿಗೆ ಹಾಗೂ ನೇಮಕಾತಿ ಹೊಂದುವ ವ್ಯಕ್ತಿಗಳಿಗೆ ಅನ್ವಯಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 


NOTIFICATION 


No . RDP 177 Se. Shi. Kaa 2014 , Bangalore , Dated : 15 -11 - 2014 


The draft of the Karnataka Panchayat Raj Engineering Department (Recruitment to the Cadres of Assistant 
Engineers and Junior Engineers ) (Special) Rules , 2014 , which the Government of Karnataka proposes to make in exercise 
of the powers conferred under sub - section ( 1) of section 3 read with section 8 of the Karnataka State Civil Services Act, 
1978 (Karnataka Act No. 14 of 1990 ) is hereby published as required by clause (a ) of sub -section (2 ) of section 3 of the 
said Act, for the information of all persons likely to be affected thereby and notice is hereby given that the said draft will 
be taken in to consideration after fifteen days from the date of its publication in the official Gazette. 

Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections and 
suggestions may be addressed to the Additional Chief Secretary to Government, Rural Development and Panchayat Raj 
Department, 3rd Floor 3rd Gate ,Multistoried Buildings, Dr. AmbedkarVeedhi, Bangalore - 560 001. 

DRAFT RULES 
1 . Title and Commencement: - (1 ) These rules may be called the Karnataka Panchayat Raj Engineering 
Department (Recruitment to the Cadres of Assistant Engineers and Junior Engineers) (Special) Rules, 2014 . 

(2) They shall come into force from the date of their publication in the official Gazette. 

( 3) Notwithstanding anything contained in the Karnataka Civil Services (General Recruitment) Rules , 1977 or the 
Karnataka Civil Services (Direct Recruitment by Competitive Examinations and Selection ) (General) Rules, 2006 or in the 
Karnataka Panchayat Raj Engineering Services (Cadre and Recruitment) Rules , 2008 or in any other rules of recruitment 
relating to the categories of posts of Assistant Engineers and Junior Engineers in the Karnataka Panchayat Raj 
Engineering Department made or deemed to have been made under the Karnataka State Civil Services Act, 1978 
(Karnataka Act 14 of 1990 ), the provisions of these rules, shall apply to recruitment to fill 207 posts of Assistant Engineers 
and 472 posts of Junior Engineers existing on the date of commencement of the Karnataka Panchayat Raj Engineering 
Department (Recruitment to the Cadres of Assistant Engineers and Junior Engineers) (Special) Rules , 2014 : 

Provided that nothing in these rules shall apply to more than one recruitment. 
2 . Definitions :-(1) In these rules , unless the context otherwise requires, 
(i) “ Appointing Authority ” means the Chief Engineer , Panchayat Raj Engineering Department. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


8902 


( ii) “ Special Recruitment Committee” means Recruitment Committee constituted under rule 3 . 

( iii) “ State Government means the Government of Karnataka in Rural Development and Panchayat Raj 
Department . 

(2 ) Other words and expressions used but not defined in these rules shall have the same meaning assigned to 
them in the Karnataka Civil Services (General Recruitment) Rules, 1977 . 

3 . Constitution of Special Recruitment Committee ,- There shall be constituted a special Recruitment 
Committee at the state level for recruitment to fill up the posts of Assistant Engineers and Junior Engineers in the 
Karnataka Panchayat Raj Engineering Services consisting of the following members namely : 
The Chief Engineer, Panchayat Raj Engineering Department 

Chairman 


( ii ) 


The Director of Social Welfare or his nominee not below the rank of Joint Director 


Member 


(iii ) 


The Director of Backward Classes & Minorities Welfare or his nominee not below the Member 
rank of Joint Director 


(iv ) 


The Director, Department for Empowerment of Differently Abled and Senior Citizens Member 
or his nominee not below the rank of Joint Director 


The Director, Department of TribalWelfare or his representative . 


Member 


Member - Secretary 


An officer of the rank of Superintending Engineer or Executive Engineer working in 
Panchayat Raj Engineering Department to be nominated by the Government. 


4 . Qualification and age;-(1 ) The qualification for direct recruitment under these rules , shall be as following , 


namely : 


No . of vacancies 


Minimum Qualification 


Si. 
No . 


Category of Post 
and Scale of Pay 


(1) 


- 


(2 ) 


( 3 ) 


Civil = 207 


Assistant Engineer 
(Rs. 22800 -43200 ) 


(i) Must be holder of a Degree in Civil / 
Environmental Engineering as the case may be or 
possess equivalent qualification , and 
( ii) Must be a holder of O level Certificate in the 
course on Computer Concepts issued by any of the 
recognized societies of the DOEACC , an 
Autonomous body of Department of Information 
Technology , Ministry of Communication and 
Information Technology , Government of India . 


2 


(i) Civil = 442 


Junior Engineer 
(Rs . 17650 - 32000 ) 


Must be a holder of a Diploma in Civil / 
Environmental Engineering as the case may be. 


( ii ) Environmental = 30 


(2 ) The maximum age limit for direct recruitment to the vacancies under these rules shall be in accordance with 
the Karnataka Civil Services (General Recruitment) Rules , 1977 . 


5 . Applications for recruitment.- The Special Recruitment Committee shall advertise the category of posts and 
the number of vacancies in the OfficialGazette specifying the qualification , age , the nature of selection , the classification of 
posts in accordance with the reservations of posts provided by or under any law or order for the time being in force and 
invite applications from the intending candidates. Abstract of such advertisement shall also be published at least in two 
leading newspapers having wide circulation in the State, of which one shall be in Kannada . 


6 . Preparation of select List of candidates .- (1) The Special Recruitment Committee shall , from among the 
candidates who have applied in pursuance of the advertisements under Rule 5 , prepare a provisional list of candidates 
eligible for appointment under these rules equal to the number of vacancies notified in the order of merit determined on 
the basis of aggregate percentage of marks obtained in the qualifying examination in respect of each category of post and 
subject to the reservation of posts provided by or under any law or any rules for the time being in force. 


$ 908 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


(2 ) If two or more candidates have secured equal percentage of aggregate marks in the qualifying examination , the 
order of merit of such candidates shall be fixed on the basis of their age , the older in the age being placed above in the 
order ofmerit . The Special Recruitment Committee shall prepare a final select list of candidates in respect of each category 
of post accordingly. 


(3 ) The Special Recruitment Committee shall also prepare an additional select list of such of the candidates not 
included in the select list prepared under sub -rule ( 1) equal to twenty five percent of the total number of candidates in 
each of the reservation by following reservation roster commencing from first point in the select list under sub - rule ( 1). 


(4 ) The provisional select list and additional select list may, as far as possible , be prepared within sixty days from 
the last date fixed for receipt of applications by the Special Recruitment Committee. The said provisional main list and 
additional list prepared under sub-rule (1) to (3 ) shall be published in the Official Gazette , Notice Board of the office of the 
Chief Engineer, Panchayat Raj Engineering Department and the official website of the department, inviting objections and 
suggestions from the persons likely to be affected thereby . 


(5 ) The final select list and the additional select list shall be published after considering the objections and 
suggestions that may be received , if any, within fifteen days from the last date prescribed for receipt of objections and 


suggestions. 


(6 ) The select list and the additional select list shall be valid till all the vacancies specified under these rules are 
filled up or until the expiry of the period of six months from the date of publication of the said select list and additional list 
whichever is earlier. 


7 . Appointment of candidates.- ( 1) The Special Recruitment Committee shall send the list of candidates selected 
under Rule 6 to the Appointing Authority . The candidates whose names are included in the select list by the Special 
Recruitment Committee shall be appointed by the Appointing Authority in the vacancies in the order in which the names 
are found in the main select list after satisfying itself, after such enquiry as may be considered necessary, that each 
candidate is suitable in all respects for such appointment within forty - five days from the date of receipt of select lists from 
the Special Recruitment Committee . 


(2) If a candidate whose name is included in the select list fails to report for duty within the prescribed period or 
extended period , then a candidate from the additional select list belonging to the same reservation category as of the 
candidate who failed to report for duty, shall be appointed by the Appointing Authority, after such enquiry as may be 
considered necessary that each candidate is suitable in all respects for such appointment. The candidates in the 
additional select list may be appointed in the posts , not exceeding the extent of unfilled vacancies in the main select list. 


(3 ) The inclusion of the name of the candidates in the main select list and the additional select list published 
under rule 6 shall not confer any right of appointment. 


8 . Application of other rules ,- The Karnataka Civil Services (General Recruitment) Rules , 1977 , the Karnataka 
Civil Services (Classification , Control and Appeal ) Rules, 1957 , the Karnataka Civil Services (Conduct ) Rules, 1966 and all 
other rules for the time being in force regulating the recruitment and conditions of service of Government Servants made 
or deemed to have been made under the Karnataka State Civil Services Act, 1978 (Karnataka Act 14 of 1990 ) in so far as 
such rules are not inconsistent with the provisions of these rules shall be applicable to the selection made and to the 
persons appointed under these rules. 


By order and in the name of the Governor of Karnataka , 


SIDDESH POTALAKATTI 

Under Secretary to Government 
Rural Development & Panchayat Raj Department 


ವಿಶೇಷ ರಾಜ್ಯ ಪತ್ರಿಕೆ 


೪೨೧೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಶನಿವಾರ , ನವೆಂಬರ್ ೧೫ , ೨೦೧೪ ( ಕಾರ್ತಿಕ ೨೪, ಶಕ ವರ್ಷ ೧೯೩೬) 

| ನಂ . ೬೯೮ 
Part - IV - A || Bangalore, Saturday , November 15 , 2014 ( Karthika 24 , Shaka Varsha 1936) || No . 698 

ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 151 ಪಬವ 2014, ಬೆಂಗಳೂರು, ದಿನಾಂಕ: 15 - 11 - 2014 


ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ .14) ರ ಕಲಂ 3ರ ಉಪ ಕಲಂ (1) 
ಸಹವಾಚನ ಕಲಂ 8ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಕಲಂ 3ರಡಿಯ ಉಪ ಕಲಂ ( 2) ಖಂಡ ( ಎ) 
ರಲ್ಲಿ ಅಗತ್ಯಪಡಿಸಲಾಗಿರುವಂತೆ ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ) 
ನಿಯಮಗಳು, 2008ಕ್ಕೆ ಮತ್ತಷ್ಟು ತಿದ್ದುಪಡಿ ತರಲು ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು , ಅದರಂತೆ ಕೆಳಕಂಡ ಕರಡು ನಿಯಮಗಳನ್ನು 
ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 15 
ದಿನಗಳೊಳಗಾಗಿ ಸದರಿ ಕರಡನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳುವಳಿಕೆ ನೀಡಲಾಗಿದೆ. 

ಸದರಿ ಕರಡು ನಿಯಮಗಳ ಬಗ್ಗೆ ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಒಳಗೆ ಯಾವುದೇ ವ್ಯಕ್ತಿಯಿಂದ ಸ್ವೀಕೃತವಾಗಬಹುದಾದ ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್ ರಾಜ್ ಇಲಾಖೆ , 3ನೇ ಮಹಡಿ, 3ನೇ ಹಂತ, ಬಹುಮಹಡಿಗಳ ಕಟ್ಟಡ, ಡಾ . ಅಂಬೇಡ್ಕರ್ ವೀಧಿ, ಬೆಂಗಳೂರು- 560 001 ಇವರಿಗೆ 
ಕಳುಹಿಸಬಹುದಾಗಿದೆ. 

ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) 
( ವೃಂದ ಮತ್ತು ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2014 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . ಅನುಸೂಚಿಯ ತಿದ್ದುಪಡಿ:- ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ) 
ನಿಯಮಗಳು, 2008ರ ಅನುಸೂಚಿಯಲ್ಲಿನ ಕ್ರಮ ಸಂಖ್ಯೆ: 5ರಲ್ಲಿನ “ಕಾರ್ಯನಿರ್ವಾಹಕ ಅಧಿಕಾರಿ, ಪಂಚಾಯತ್ ರಾಜ್ / ಸಹಾಯಕ ಕಾರ್ಯದರ್ಶಿ , 
ಪಂಚಾಯತ್ ರಾಜ್ ” ವರ್ಗದ ಹುದ್ದೆಗೆ ಸಂಬಂಧಿಸಿದಂತೆ ಅಂಕಣ 5 ರಲ್ಲಿನ ಶೀರ್ಷಿಕೆ “ ಮುಂಬಡ್ತಿಗಾಗಿ ” ರ ಅಡಿಯಲ್ಲಿನ ಮೊದಲನೇ ಪರಂತುಕದ 
ನಮೂದುಗಳಿಗೆ ಬದಲಾಗಿ ಈ ಕೆಳಕಂಡ ನಮೂದುಗಳನ್ನು ಅಳವಡಿಸಲಾಗಿದೆ. ಅದೇನೆಂದರೆ: 

“ ಪರಂತು, ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) (ವೃಂದ ಮತ್ತು ನೇಮಕಾತಿ) ( ತಿದ್ದುಪಡಿ) 
ನಿಯಮಗಳು , 2014 ಪ್ರಾರಂಭವಾದ ದಿನಾಂಕದಿಂದ ಇನ್ನೂ ಒಂದು ವರ್ಷದ ಅವಧಿಯ ತನಕ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿದ 
ವ್ಯಕ್ತಿಯು ಲಭ್ಯವಿಲ್ಲದಿದ್ದಲ್ಲಿ, ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ವ್ಯಕ್ತಿಯನ್ನು ಮುಂಬಡ್ತಿಗೆ ಪರಿಗಣಿಸಬಹುದು”. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 

NOTIFICATION 
No. RDP 151 PBV 2014 , Bangalore, Dated: 15- 11 - 2014 
The draft of the following rules further to amend the Karnataka General Service (Development Branch and Local 
Government Branch ) (Cadre and Recruitment) Rules , 2008 , which the Government of Karnataka proposes to make in 
exercise of the powers conferred by sub -section (1) of section 3 read with Section 8 of the Karnataka State Civil Services 
Act , 1978 (Karnataka Act 14 of 1990 ) is hereby published as required by clause (a ) of sub - section (2 ) of section 3 of the 
said Act, for the information of all persons likely to be affected thereby and notice is hereby given that the said draft will be 
taken into consideration after fifteen days from the date of its publication in the Official Gazette . 


Any objection or suggestion , which may be received by the State Government from any person with respect to the 
said draft before the expiry of the period specified above, will be considered by the State Government. Objections and 
suggestions may be addressed to the Additional Chief Secretary to Government, Rural Development and Panchayat Raj 
Department, 3rd Floor, 3rd Gate , Multistoried Building, Dr. Ambedkar Veedhi, Bangalore -560 001. 


೪೨೧೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


DRAFT RULES 


1 . Title and commencement:- ( 1) These rules may be called the Karnataka General Service (Development 
Branch and Local Government Branch ) (Cadre and Recruitment) (Amendment) Rules , 2014 . 


(2) They shall come into force from the date of publication in the Official Gazette . 

2 . Amendment of the Schedule :- In the Karnataka General Service (Development Branch and Local 
Government Branch ) (Cadre and Recruitment) Rules, 2008 , in the schedule , in the entries relating to the category of post 
of" Executive Officer, Panchayat Raj / Assistant Secretary , Panchayat Raj" at serial number 5 , in column 5 , under heading 
“ For Promotion ” for the first proviso the following shall be substituted , namely : 

“ Provided that, for a further period of one year from the date of commencement of Karnataka General Service 
(Development Branch and LocalGovernment Branch ) (Cadre and Recruitment) (Amendment) Rules , 2014 , if a person who 
has put in a service of not less than three years is not available , a person who has put in a service of not less than one 
year may be considered for promotion ” 


By order and in the name of the Governor ofKarnataka , 


SIDDESH POTALAKATTI 

Under Secretary to Government 
Rural Development & Panchayat Raj Department 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IN - A 
Part - IV - A || 


ನಂ . ೬೯೬ 
No. 696 


ಬೆಂಗಳೂರು, ಶನಿವಾರ, ನವೆಂಬರ್ ೧೫ , ೨೦೧೪ (ಕಾರ್ತಿಕ ೨೪, ಶಕ ವರ್ಷ ೧೯೩೬ ) | 
Bangalore , Saturday , November 15 , 2014 (Karthika 24 , Shaka Varsha 1936 ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 170 ಪಬವ 2014 , ಬೆಂಗಳೂರು, ದಿನಾಂಕ: 14.11 .2014 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013 ರ 
ಅಡಿಯಲ್ಲಿ ಸದರಿ ಪ್ರದೇಶದ ಸ್ಥಳೀಯ ವೃಂದದ ಹಾಗೂ ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ ಸಂಖ್ಯೆ: 
ಗ್ರಾಅಪ 59 ಇತರೆ 2013 ದಿನಾಂಕ 17.2.2014 ರಲ್ಲಿ ಆದೇಶಿಸಲಾಗಿತ್ತು. ನಂತರ ಸದರಿ ವೃಂದಕ್ಕೆ ಸೇರಲು ಅಭಿಮತವನ್ನು ನೀಡುವಂತೆ 
ದಿನಾಂಕ 6.5. 2014 ಮತ್ತು 27.5.2014 ರ ಪತ್ರ ಸಂಖ್ಯೆ: ಗ್ರಾಅಪ 139 ಕೆಎಸ್‌ಎಸ್ 2014 ರಲ್ಲಿ ಕೋರಲಾಗಿತ್ತು. 

ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ವೃಂದ/ರಾಜ್ಯ ಮಟ್ಟದ ಸ್ಥಳೀಯ ವೃಂದಕ್ಕೆ ಸೇರಲು ಇಚ್ಛಿಸಿ ಬಂದಿರುವ ಅಭಿಮತ ಪತ್ರಗಳನ್ನು 
ಪರಿಶೀಲಿಸಿ ಸದರಿ ನಿಯಮಗಳ ನಿಯಮ 6ರ ಉಪನಿಯಮ 2 ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕಾರ್ಯನಿರ್ವಾಹಕ 
ಅಧಿಕಾರಿ / ಸಹಾಯಕ ಕಾರ್ಯದರ್ಶಿ ವೃಂದಕ್ಕೆ ಹಂಚಿಕೆ ಮಾಡಿದ ಅಧಿಕಾರಿಗಳ ಜೇಷ್ಠತೆ/ಮೀಸಲಾತಿವಾರು ತಾತ್ಕಾಲಿಕ ಪಟ್ಟಿಯನ್ನು ಕರ್ನಾಟಕ 
ಸರ್ಕಾರಿ ನೌಕರರ (ಜೇಷ್ಠತೆ) ನಿಯಮಗಳು 1957ರ ನಿಯಮ 10ರನ್ವಯ ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಇರುವಂತೆ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 

ಸದರಿ ಜೇಷ್ಠತಾ ಪಟ್ಟಿ ಬಗ್ಗೆ ಸಲಹೆ / ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ಮೂಲಕ ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾದ ದಿನಾಂಕದಿಂದ 15 ದಿನಗಳೊಳಗಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂ .ರಾಜ್ ಇಲಾಖೆ, ಬಹು ಮಹಡಿಗಳ ಕಟ್ಟಡ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಿದ್ದೇಶ್ ಪೋತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ 


೪೨೧೭ 


215 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

ಅನುಬಂಧ - 1 
ಕಾರ್ಯನಿರ್ವಾಹಕ ಅಧಿಕಾರಿ / ಸಹಾಯಕ ಕಾರ್ಯದರ್ಶಿ ವೃಂದದ ಹೈದ್ರಾಬಾದ್ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದ ಹುದ್ದೆಗಳಾಗಿ ಹಂಚಿಕೆ ಮಾಡಿದ ಅಂತಿಮ ಪಟ್ಟಿ 
1. ಸೇವೆಯ ಹೆಸರು: 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 
2 . ಹುದ್ದೆಯ ಪದನಾಮ 

ಕಾರ್ಯನಿರ್ವಾಹಕ ಅಧಿಕಾರಿ / ಸಹಾಯಕ ಕಾರ್ಯದರ್ಶಿ 
3. ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ವೃಂದದ ಒಟ್ಟು ಸಂಖ್ಯೆ 
4. ಅನುಚ್ಛೇದ 371( ಜೆ) ಯ ಅಡಿಯಲ್ಲಿ ಶೇ . 75ರ ಮೀಸಲಾತಿ ಹುದ್ದೆ 

30 | 
5. ಹುದ್ದೆಗಳನ್ನು ಭರ್ತಿ ಮಾಡುವ ವಿಧಾನ 

ಶೇ 40 ರಷ್ಟು ನೇರನೇಮಕಾತಿ 

ಶೇ . 60 ರಷ್ಟು ಮುಂಬಡ್ತಿ 
6. ಮೂಲಘೋಷಣಾ ವೃಂದ 

ಸಹಾಯಕ ನಿರ್ದೇಶಕರು( ಗ್ರಾ . ಉ ) 
7.ಸ್ಥಳೀಯ ವೃಂದಕ್ಕೆ ಸೇರಲು ಆಯ್ಕೆ ಮಾಡಿಕೊಂಡಿರುವ ಅಧಿಕಾರಿಗಳ ಸಂಖ್ಯೆ 
8. ಹಂಚಿಕೆಯ ತರುವಾಯ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೇರ ನೇಮಕಾತಿ - 12 

ಮುಂಬಡ್ತಿ - 12 


ವೃಂದ ಮತ್ತು | 
ನೇಮಕಾತಿ 
ನಿಯಮಗಳ 

ಪ್ರಕಾರ 
ವೃಂದದಲ್ಲಿನ 
ಒಟ್ಟು ಸಂಖ್ಯೆ 


ಸಂವಿಧಾನ ಅನುಚ್ಛೇದ 
371( ಜೆ) ಪ್ರಕಾರ ಶೇ . 75ರ 

ಪ್ರಮಾಣದಲ್ಲಿ ಸ್ಥಳೀಯ 
ವ್ಯಕ್ತಿಗಳಿಗಾಗಿ ಮೀಸಲಿಟ್ಟಿರುವ 

ಹುದ್ದೆಗಳು 


ಅಭಿಮತನೀಡಿಕೆ ಆಧಾರದಲ್ಲಿ ಸ್ಥಳೀಯ ವೃಂದಕ್ಕೆ 
ಹಂಚಿಕೆ ಮಾಡಲಾದ ಸೇವೆಯಲ್ಲಿರುವ ಸ್ಥಳೀಯ 

ಅಧಿಕಾರಿಗಳು 


ಅಭಿಮತ ತರುವಾಯ 

ರೋಸ್ಟರ್ 
ಸ್ಥಳೀಯ ವೃಂದಕ್ಕೆ | ಸ್ಥಳೀಯ ವೃಂದದಲ್ಲಿ ಭರ್ತಿಯಾಗಿರುವ | ಸಮತೋಲನಕ್ಕೆ 
ಮೀಸಲಿರಿಸಿದ ಹುದ್ದೆಗಳ ಭರ್ತಿ ಸಲುವಾಗಿ ರೋಸ್ಟರ್‌ ಪರಿಗಣಿಸಬೇಕಾದ ಬಿಟ್ಟು 
ನಂತರ 

ಉಳಿಯುವ ರಿಕ್ತ ಬಿಂದುಗಳು ಹೋದರೋಸ್ಟರ್ 
ಸ್ಥಾನಗಳು 

ಬಿಂದುಗಳು 
ಉಳಿದ ಉಳಿದ 
ಮೂಲ ಮೂಲ 
ವೃಂದದ 

| PR | DR | ಒಟ್ಟು | PR | DR ಒಟ್ಟು | PR DR | ಒಟ್ಟು 
ವೃಂದದ ರಿಕ್ತ 

ಸ್ಥಾನಗಳು 
185 

| 12 | 12 24 


PR 


| DR | ಒಟ್ಟು 


ಬಲ 


215 


| 


18 | 12 | 30 | 


ಶ್ರೀಮತಿ/ ಶ್ರೀ 
1) ಶ್ರೀ ಗುರುನಾಥ್ ಶೆಟ್ಟಿಗಾರ (58) 


R . N .I. No. KARBIL /2001/47147 POSTAL REGN . No. RNP /KA /BGS/2202 /2014 - 16 
Licensed to post without prepayment WPP No . 297 


೪೨೧೮ 


ವೃಂದ ಮತ್ತು 
ನೇಮಕಾತಿ 
ನಿಯಮಗಳ 

ಪ್ರಕಾರ 
ವೃಂದದಲ್ಲಿನ 
ಒಟ್ಟು ಸಂಖ್ಯೆ 


PR 


| | 


DR 


ఒట్టు 


ಒಟ್ಟು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಸಂವಿಧಾನ ಅನುಚ್ಛೇದ 

ಅಭಿಮತ ತರುವಾಯ 

ರೋಸ್ಟರ್ 
371 ( ಜೆ) ಪ್ರಕಾರ ಶೇ . 75ರ 

ಸ್ಥಳೀಯ ವೃಂದಕ್ಕೆ ಸ್ಥಳೀಯ ವೃಂದದಲ್ಲಿ ಭರ್ತಿಯಾಗಿರುವ ಸಮತೋಲನಕ್ಕೆ 
ಪ್ರಮಾಣದಲ್ಲಿ ಸ್ಥಳೀಯ | 

ಮೀಸಲಿರಿಸಿದ ಹುದ್ದೆಗಳ ಭರ್ತಿ ಸಲುವಾಗಿ ರೋಸ್ಟರ್‌ ಪರಿಗಣಿಸಬೇಕಾದ ಬಿಟ್ಟು 
ವ್ಯಕ್ತಿಗಳಿಗಾಗಿ ಮೀಸಲಿಟ್ಟಿರುವ ಅಭಿಮತ ನೀಡಿಕೆ ಆಧಾರದಲ್ಲಿ ಸ್ಥಳೀಯ ವೃಂದಕ್ಕೆ 

ನಂತರ ಉಳಿಯುವ ರಿಕ್ತ 

ಬಿಂದುಗಳು ಹೋದರೋಸ್ಟರ್ 
ಹುದ್ದೆಗಳು ಹಂಚಿಕೆ ಮಾಡಲಾದ ಸೇವೆಯಲ್ಲಿರುವ ಸ್ಥಳೀಯ 

ಸ್ಥಾನಗಳು 

ಬಿಂದುಗಳು 
ಅಧಿಕಾರಿಗಳು 

ಉಳಿದ ಉಳಿದ 
ಮೂಲ ಮೂಲ 
ವಂದರ ವಂಶದ ರಿಕ | PR | DR | ಒಟ್ಟು | PR | DR | ಒಟ್ಟು | PR | DR | 
ಬಲ 

ಸ್ವಾನಗಳು 
( 2) ಶ್ರೀ ಜಾನಕಿರಾಮ್ ( 62) 
3) ಶ್ರೀ ಜಗನ್ನಾಥ್ ಬಿನ್ ಮಾಣಿಕಪ್ಪ ( 67) 
4) ಶ್ರೀ ಎಂ . ನಾರಾಯಣ ( 75 ) 

| 5 ) ಶ್ರೀ ಲಕಣ ಬಿ . ಶೃಂಗೇರಿ (82) . 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರನ್ವಯ ಸ್ವತಂತ್ರ ಪ್ರಭಾರದಲ್ಲಿರಿಸಲಾದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
| ಶ್ರೀ ಟಿ. ವೆಂಕೋಬಪ್ಪ 

| | | | | | | | | | | | 


| 


| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


M1Ar 


ಕರ್ನಾಟಕ ರಾಜ್ಯಪತ್ರ 


. 


Part - V 


| 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - v | ಬೆಂಗಳೂರು, ಸೋಮವಾರ , ನವೆಂಬರ್ ೧೦ , ೨೦೧೪ (ಕಾರ್ತಿಕ ೧೯ , ಶಕ ವರ್ಷ ೧೯೩೬ ) ನಂ . ೬೮೧ 

Bangalore, Monday , November 10, 2014 ( Karthika 19 , Shaka Varsha 1936) || No. 681 
*ಮಹಾವಿಲೇಖನಾಧಿಕಾರಿಯವರ ಕಚೇರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ , ಅಂಬೇಡ್ಕರ್ ವೀಧಿ, ಬೆಂಗಳೂರು- 560 001 

ಅಧಿಸೂಚನೆ 
ಸಂಖ್ಯೆ ಹೆಚ್. ಸಿ. ಸಿ. 2/ 2009 ದಿನಾಂಕ 06.11 .2014 
ಸಾಫ್ಟ್ವೇರ್ ಟೆಕ್ನಿಷಿಯನ್ ಹುದ್ದೆಗಾಗಿ ಅಭ್ಯರ್ಥಿಗಳ ನೇಮಕಾತಿ 

ಆನ್‌ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20.11.2014 
ಕರ್ನಾಟಕ ಉಚ್ಚ ನ್ಯಾಯಾಲಯವು, ನ್ಯಾಯಾಲಯಗಳ - ಸಮೂಹ “ಎ ” ಪದವೃಂದಕ್ಕೆ ಸೇರಿದ 32 ತಂತ್ರಾಂಶ 
ತಂತ್ರಜ್ಞರ ( ಸಾಫ್ಟ್ವೇರ್ ಟೆಕ್ನಿಷಿಯನ್) ಹುದ್ದೆಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ 
ದಿನಾಂಕದವರೆಗೂ ಅರ್ಹ ಅಭ್ಯರ್ಥಿಗಳಿಂದ ಆನ್ ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ 
ಅಭ್ಯರ್ಥಿಗಳು ಆನ್‌ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್‌ಸೈಟ್ 
http : / / karnatakajudiciary .kar. nic .in / recruitment. asp ಮೂಲಕ ಸಲ್ಲಿಸಬಹುದು. 
ಸೂಚನೆ: ಸಾಫ್ಟ್ವೇರ್ ಟೆಕ್ನಿಷಿಯನ್ ಹುದ್ದೆಗೆ ಅರ್ಜಿ ಸಲ್ಲಿಸಲು 27 . 07. 2013ನೇ ದಿನಾಂಕದ ಅಧಿಸೂಚನೆ ಸಂ . ಹೆಚ್.ಸಿ.ಸಿ. 
2/ 2009ರಡಿಯಲ್ಲಿ ಅರ್ಹತೆಯನ್ನು ಪಡೆದಿದ್ದ ಅರ್ಜಿದಾರರು, ಹೊಸದಾಗಿ ಅರ್ಜಿಯನ್ನು ಆನ್‌ಲೈನ್‌ನಲ್ಲಿ ಸಲ್ಲಿಸತಕ್ಕದ್ದು ಮತ್ತು ಅವರು 
ಶುಲ್ಕವನ್ನು ತುಂಬುವ ಅವಶ್ಯಕತೆಯಿರುವುದಿಲ್ಲ. ಆದರೆ ಮೊದಲು ಸಲ್ಲಿಸಿದ್ದ ಅರ್ಜಿ ಸಂಖ್ಯೆ , ಚಲನ್ನ ದಿನಾಂಕ ಮತ್ತು ಆನ್‌ಲೈನ್ 
ಅರ್ಜಿಯಲ್ಲಿನ ಅದರ ಸಂಖ್ಯೆಗಳಿಗೆ ಸಂಬಂಧಿಸಿದ ವಿವರಗಳನ್ನು ಒದಗಿಸತಕ್ಕದ್ದು. ಅಲ್ಲದೆ ಅಂಥ ಅರ್ಜಿದಾರರ ವಯಸ್ಸನ್ನು , ಈ ಹಿಂದಿನ 
ಅಧಿಸೂಚನೆಯಲ್ಲಿ ನಮೂದಿಸಿದ ದಿನಾಂಕಕ್ಕೆ ಅನುಸಾರವಾಗಿಯೇ ಪರಿಗಣಿಸಲಾಗುವುದು. 
1 . ನೇಮಕಾತಿಯ ವಿಧಾನ: 
( ಎ) ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸರ್ಕಾರಿ ಆದೇಶ ಸಂಖ್ಯೆ LAW 76 LAC 

2013 ದಿನಾಂಕ 27.03 .2013ರ ಅನುಸಾರ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುತ್ತದೆ. 
( ಬಿ) ಅಭ್ಯರ್ಥಿಗಳ ಆಯ್ಕೆಯನ್ನು ಲಿಖಿತ ಪರೀಕ್ಷೆಯ 70 ಅಂಕಗಳು ಮತ್ತು ಮೌಖಿಕ ಪರೀಕ್ಷೆಯ 30 ಅಂಕಗಳಿಗೆ 

ಅಭ್ಯಥಿಯು ಪಡೆಯುವ ಅಂಕಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುತ್ತದೆ. 
( ಸಿ) ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆ, ಮೀಸಲಾತಿ, ವಯೋಮಿತಿಯ ಸಡಿಲಿಕೆ ಇತ್ಯಾದಿಗಳ ಸಂಬಂಧದಲ್ಲಿ ಮೂಲ 

ದಾಖಲಾತಿಗಳನ್ನು ಮತ್ತು ಅವುಗಳ ಸ್ವಯಂ ದೃಢೀಕೃತ ನಕಲುಗಳ ಸಮೇತ, ಮೌಖಿಕ ಪರೀಕ್ಷೆಯ ಸಮಯದಲ್ಲಿ 

ಹಾಜರುಪಡಿಸತಕ್ಕದ್ದು. 
ಕನಿಷ್ಠ ವಿದ್ಯಾರ್ಹತೆ : ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿದ್ಯುನ್ಮಾನ ತಂತ್ರಜ್ಞಾನ, ಗಣಕ 
ವಿಜ್ಞಾನ/ ಉಪಕರಣಗಳ ತಂತ್ರಜ್ಞಾನ | ಮಾಹಿತಿ ತಂತ್ರಜ್ಞಾನಗಳ ವಿಭಾಗದಲ್ಲಿ ಇಂಜನಿಯರಿಂಗ್ ಪದವಿಯನ್ನು ಅಥವಾ 
ಗಣಕ ವಿಜ್ಞಾನ/ವಿದ್ಯುನ್ಮಾನ ವಿಷಯಗಳಲ್ಲಿ ಎಂ . ಎಸ್. ಸಿ. ಅಥವಾ ಎಂ .ಸಿ.ಎ . ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ 
ತೇರ್ಗಡೆಯಾಗಿರತಕ್ಕದ್ದು. ವಿಶ್ವವಿದ್ಯಾಲಯದಿಂದ ಗ್ರೇಡನ್ನು ನೀಡಿದ್ದಲ್ಲಿ ಸಿಜಿಪಿಯ ಸಮರ್ಪಕ ಪರಿವರ್ತನೆಯನ್ನು 
ಸಂಬಂಧಪಟ್ಟ ವಿಶ್ವವಿದ್ಯಾಲಯವು ಅನುಮೋದಿಸಿದಂತೆ ಮೂಲ ದಾಖಲಾತಿಗಳ ಪರಿಶೀಲನಾ ವೇಳೆಯಲ್ಲಿ 
ಹಾಜರುಪಡಿಸತಕ್ಕದ್ದು. 

( ೪೨೧೯ ) 


೪೨೨೦ 


3. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ವೇತನ ಶ್ರೇಣಿ: ವೇತನ ಶ್ರೇಣಿ ರೂ . 28100 - 700 - 28800 - 800 - 33600 -900 - 39000 -1050 - 45300 - 1200 
50000 ಮತ್ತು ಭತ್ಯೆಗಳು . 
ಆಯ್ಕೆ ವಿಧಾನ: 70 ಅಂಕಗಳ ಲಿಖಿತ ಪರೀಕ್ಷೆ ಮತ್ತು 30 ಅಂಕಗಳ ಮೌಖಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಲಿಖಿತ 
ಪರೀಕ್ಷೆಯಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಮೌಖಿಕ ಪರೀಕ್ಷೆಗೆ ಪರಿಗಣಿಸಲಾಗುತ್ತದೆ. 
ಕಾರ್ಯಸ್ಥಾನ: ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕದ ಯಾವುದೇ ಜಿಲ್ಲಾ ಕೇಂದ್ರ ಸ್ಥಾನಗಳಿಗೆ ಕಾರ್ಯನಿರ್ವಹಿಸಲು 
ಸ್ಥಳನಿಯುಕ್ತಿ ಮಾಡಬಹುದು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಯಾವುದೇ ಜಿಲ್ಲಾ ಕೇಂದ್ರ ಸ್ಥಾನಗಳಿಗೆ 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಕಾರ್ಯನೀತಿಯ ಪ್ರಕಾರ ವರ್ಗಾವಣೆ ಮಾಡಬಹುದಾಗಿರುತ್ತದೆ. 
ಖಾಲಿ ಹುದ್ದೆಗಳ ವರ್ಗೀಕರಣ : 

26 ಮೂಲವೃಂದಗಳ ಹುದ್ದೆಗಳು 


6. 


ಮಾಜಿ 


ಮಹಿಳಾ 
ಅಭ್ಯರ್ಥಿ 


ಗ್ರಾಮೀಣ 

ಅಂಗ. 
ಅಭ್ಯರ್ಥಿ | ವಿಕಲರು | ಸೈನಿಕ 


ಕನ್ನಡ | 
ಮಾಧ್ಯಮ 


ಮೀಸಲಾತಿ 
ಯೇತರ 


ಒಟ್ಟು 


ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 11ಎ 
ಪ್ರವರ್ಗ - 11( ಬಿ) 
ಪ್ರವರ್ಗ 111( ಎ ) 


ಪ್ರವರ್ಗ 111 ( ಬಿ ) 


13 


ಸಾಮಾನ್ಯ ಅಭ್ಯರ್ಥಿ 
ಒಟ್ಟು 


| 


3 


| 


26 . 


ಒಟ್ಟು 


ಸ್ಥಳೀಯ ವೃಂದಗಳ ಹುದ್ದೆಗಳು (ಅಂದರೆ ಸಂವಿಧಾನದ 371 ( ಜೆ) ಅನುಚ್ಛೇದದಡಿಯಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶದ 

ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಮೀಸಲಾತಿ) 
ಮಹಿಳಾ ಗ್ರಾಮೀಣ | ಅಂಗ | ಮಾಜಿ 

ಮೀಸಲಾತಿ 
ಅಭ್ಯರ್ಥಿ ಅಭ್ಯರ್ಥಿ / ವಿಕಲರು | ಸೈನಿಕ | ಮಾಧ್ಯಮ | ಯೇತರ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 11ಎ 
ಪ್ರವರ್ಗ - 11 ( ಬಿ) 
ಪ್ರವರ್ಗ - 111( ಎ ) 


ಪ್ರವರ್ಗ - 111 ( ಬಿ) 
ಸಾಮಾನ್ಯ ಅಭ್ಯರ್ಥಿ 


ಒಟ್ಟು 


7 . 


ಸೇವೆಯ ಅರ್ಹತಾ ಪರೀಕ್ಷಾ ಅವಧಿ : ಆಯ್ಕೆಯಾದ ಅಭ್ಯರ್ಥಿಗಳು ಮೊದಲ ಎರಡು ವರ್ಷಗಳ ಅವಧಿಗೆ ಅಥವಾ 
ಅಗತ್ಯವಿದ್ದ ಪಕ್ಷದಲ್ಲಿ ವಿಸ್ತರಿಸಲಾಗುವ ಯಾವುದೇ ಅವದಿಯವರೆಗೆ ಪರೀಕ್ಷಾರ್ಥಿಗಳಾಗಿರುತ್ತಾರೆ . 
ವಯೋಮಿತಿ: ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ದಿನಾಂಕದಂದು ಕನಿಷ್ಠ 21 ವರ್ಷದವರಾಗಿರಬೇಕು ಮತ್ತು ಅರ್ಜಿ 
ಸಲ್ಲಿಸುವ ಕೊನೆಯ ದಿನಾಂಕದಂದು : 


11 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

೪೨೨೧ 
ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ಜಾತಿಗಳ ಪ್ರವರ್ಗ -1ಕ್ಕೆ ಸೇರಿದ 

ಪಕ್ಷದಲ್ಲಿ ಅವರು ಗರಿಷ್ಠ 40 ವರ್ಷ ವಯಸ್ಸು ಮೀರಿರಬಾರದು. 
( ಬಿ) ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2ಎ ಅಥವಾ 2ಬಿ ಅಥವಾ 3ಎ ಅಥವಾ 3ಬಿಗೆ ಸೇರಿದ್ದಲ್ಲಿ 

ಗರಿಷ್ಠ 38 ವರ್ಷ ವಯಸ್ಸು ಮೀರಿರಬಾರದು. 
(ಸಿ) ಇತರೇ ಅಭ್ಯರ್ಥಿಗಳು 35 ವರ್ಷ ವಯಸ್ಸು ಮೀರಿರಬಾರದು. 

ಕರ್ನಾಟಕ ಸಿವಿಲ್ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 6ನೇ ನಿಯಮದಲ್ಲಿ ಏನೇ 
ಇದ್ದರೂ ಅಭ್ಯರ್ಥಿಗಳು ಈ ಅಧಿಸೂಚನೆಯ ದಿನಾಂಕದಂದು ಕನಾಟಕ ಉಚ್ಚ ನ್ಯಾಯಾಲಯ ಅಥವಾ 
ಯಾವುದೇ ಅಧೀನ ನ್ಯಾಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಪಕ್ಷದಲ್ಲಿ, 
ಹಾಗೆ ಸಲ್ಲಿಸಿರುವ ಅವಧಿ ಅಥವಾ 10 ವರ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ 

ವಯೋಮಿತಿಯ ಸಡಿಲಿಕೆಗೆ ಅರ್ಹರಾಗಿರುತ್ತಾರೆ. 
( ಇ) ಮಾಜಿ ಸೈನಿಕರಿಗೆ, ಅವರು ಸೇವೆ ಸಲ್ಲಿಸಿದ ಅವಧಿಯ ವರ್ಷಗಳ ಜೊತೆಗೆ ಮೂರು ವರ್ಷಗಳು 

ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
(ಎಫ್) ಅಭ್ಯರ್ಥಿಯು ದೈಹಿಕ ಅಂಗವಿಕಲತೆ ಹೊಂದಿರುವ ಸಂದರ್ಭದಲ್ಲಿ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ 

ಇರುತ್ತದೆ. 
( ಜಿ) ಅಭ್ಯರ್ಥಿಯು ವಿಧವೆಯಾಗಿರುವ ಸಂದರ್ಭದಲ್ಲಿ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. 
9. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಶುಲ್ಕ : 

ಅರ್ಜಿಯನ್ನು ವೆಬ್‌ಸೈಟ್ http : / / karnatakajudiciary .kar.nic.in / recruitment.asp ರ ಅನುಸೂಚಿಯಲ್ಲಿನ 
ಸೂಚನೆಗಳ ಪ್ರಕಾರ ಆನ್‌ಲೈನ್‌ನಲ್ಲಿ ಭರ್ತಿ ಮಾಡುವ ಮೂಲಕ ಸಲ್ಲಿಸತಕ್ಕದ್ದು ಮತ್ತು 
( ಎ) ಅಭ್ಯರ್ಥಿಗಳು, ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ 500 /- ರೂ . ಗಳ (ಐದು ನೂರು ರೂ .ಗಳು ಮಾತ್ರ) 

ಅರ್ಜಿ ಶುಲ್ಕವನ್ನು , ಈ ಮುಂದಿನ ಯಾವುದೇ ವಿಧಾನಗಳ ಮೂಲಕ ಸಂದಾಯ / ಪಾವತಿ ಮಾಡತಕ್ಕದ್ದು : 
(1) ಆನ್‌ಲೈನ್ ಮೂಲಕ ಶುಲ್ಕ ಸಂದಾಯ : ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ, 

ಆನ್‌ಲೈನ್‌ನಲ್ಲಿಯೇ ಸ್ಟೇಟ್ ಬ್ಯಾಂಕ್ ಇಂಡಿಯಾದ http:/ / www . onlinesbi. com / 
prelogin /icollecthome. htm ಶುಲ್ಕವನ್ನು ಸಂದಾಯವನ್ನು ಮೂಲಕ ಮಾಡತಕ್ಕದ್ದು. 

ಅಥವಾ 
(ii) ಚಲನ್ ನಮೂನೆಯಲ್ಲಿ ಶುಲ್ಕ ಸಂದಾಯ: ಅಭ್ಯರ್ಥಿಗಳು, ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ, 

ಮುದ್ರಿತ ನಮೂನೆಯಲ್ಲಿ ಚಲನ್ ಅನ್ನು ಡೌನ್‌ಲೋಡ್ ಮಾಡಿಕೊಳ್ಳತಕ್ಕದ್ದು ಮತ್ತು ಸ್ಟೇಟ್ ಬ್ಯಾಂಕ್ 

ಆಫ್ ಇಂಡಿಯಾದ ಯಾವುದೇ ಶಾಖೆಯಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು. 
ಸೂಚನೆ: ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ -1ಕ್ಕೆ ಸೇರಿದ ದೈಹಿಕ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು 
ಮೇಲ್ಕಂಡ ಶುಲ್ಕ ಪಾವತಿಯಿಂದ ವಿನಾಯತಿ ಹೊಂದಿರುತ್ತಾರೆ . 

( ಬಿ) ಒಮ್ಮೆ ಪಾವತಿ ಮಾಡಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ. 
10. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : ದಿನಾಂಕ 20. 11. 2014 ರಂದು ಅಥವಾ ಅದಕ್ಕೂ ಮುಂಚಿತವಾಗಿಯೇ ಭರ್ತಿ 
ಮಾಡಿದ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
11 . ಆನ್‌ಲೈನ್ ಮೂಲಕವಲ್ಲದೆ ಬೇರೆ ಯಾವುದೇ ವಿಧಾನದಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 
12. ಮೀಸಲಾತಿ ವಯೋಮಿತಿ ಸಡಿಲಿಕೆಗಳನ್ನು ಕೋರುವ ಅಭ್ಯರ್ಥಿಗಳು ಆ ಸಂಬಂದದಲ್ಲಿನ ಸೂಕ್ತ ದಾಖಲಾತಿಗಳನ್ನು 
ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಹೊಂದಿರತಕ್ಕದ್ದು , ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವಂಥ ಅಭ್ಯರ್ಥಿಗಳು ತಮ್ಮ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ “ನಿರಾಕ್ಷೇಪಣ ಪ್ರಮಾಣ ಪತ್ರ ” ವನ್ನು ಅರ್ಜಿ ಸಲ್ಲಿಸುವ ದಿನಾಂಕದಂದು ಹೊಂದಿರತಕ್ಕದ್ದು, ಆನಂತರ 
ಪಡೆದುಕೊಂಡಿರುವ ಪ್ರಮಾಣಪತ್ರ ಅನರ್ಹವಾಗುತ್ತದೆ. 
13. ನಿಗದಿತ ಶುಲ್ಕ ಪಾವತಿಯನ್ನು ಆನ್ ಲೈನ್/ ಚಲನ್ ಮೂಲಕ ಪಾವತಿಸುವುದರೊಂದಿಗೆ ಭಾವಚಿತ್ರ ಮತ್ತು ಸಹಿಯನ್ನು 
ಹೊಂದಿರುವ ಅರ್ಜಿಗಳನ್ನು ಭರ್ತಿ ಮಾಡಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್‌ಸೈಟ್‌ನಿಂದ 


೪೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಪಡೆದುಕೊಂಡ ಕಾಲ್‌ಲೆಟರ್‌ನ ಮುದ್ರಿತ ಪ್ರತಿಗಳನ್ನು ಹಾಜರುಪಡಿಸಿದ ನಂತರವೇ ಲಿಖಿತ/ ಮೌಖಿಕ ಪರೀಕ್ಷೆಗೆ 
ಅನುಮತಿಸಲಾಗುತ್ತದೆ. 
14 . ಸ್ಥಳೀಯ ವೃಂದ ( ಅನುಚ್ಛೇದ 371 - ಜೆ ಅಡಿಯಲ್ಲಿನ ಹೈದರಾಬಾದ್ - ಕರ್ನಾಟಕ ಪ್ರದೇಶ) ದಡಿಯಲ್ಲಿ ಮೀಸಲಾತಿಯನ್ನು 
ಕ್ಷೇಮು ಮಾಡುವ ಅಭ್ಯರ್ಥಿಗಳು, ಕರ್ನಾಟಕ ಸರ್ಕಾರಿ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶ- ಅಂದರೆ ಅರ್ಹತಾ 
ಪ್ರಮಾಣ ಪತ್ರಗಳು) ನಿಯಮಗಳು, 2013ರಡಿಯಲ್ಲಿ ಗೊತ್ತುಪಡಿಸಿದಂತೆ ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ದಿನಾಂಕದಂದು 
ಅಥವಾ ಅದಕ್ಕೂ ಮುಂಚಿತವಾಗಿಯೇ ಸಕ್ಷಮ ಪ್ರಾಧಿಕಾರವು ನೀಡುವ ಯುಕ್ತ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. 
15 . ಲಿಖಿತ ಮತ್ತು ಮೌಖಿಕ ಪರೀಕ್ಷೆಗೆ ಕರೆಯಲಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 
16 . ಅಭ್ಯರ್ಥಿಗಳು ಅಭ್ಯರ್ಥಿಕೆಯ ಸಂಬಂಧದಲ್ಲಿ ಸಿಬ್ಬಂದಿ ಅಥವಾ ಸಿಬ್ಬಂದಿಯೇತರ ಮೂಲಗಳ ಮೂಲಕ ಯಾವುದೇ 
ರೀತಿಯ ಬಾಹ್ಯ ಬೆಂಬಲವನ್ನು ಪಡೆಯುವ ಪ್ರಯತ್ನ ಮಾಡಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸಲಾಗುವುದು. 

ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಆದೇಶಾನುಸಾರ, 

ಕೆ. ನಟರಾಜನ್ 
ವಿಲೇಖನಾಧಿಕಾರಿ (ನೇಮಕಾತಿ) 


d9H 


3 


. 


ಅಭ್ಯರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು 
1. ಅಭ್ಯರ್ಥಿಗಳು , ಅರ್ಜಿ ಸಲ್ಲಿಸುವುದರಲ್ಲಿ ಆಗಬಹುದಾದ ತಪ್ಪುಗಳನ್ನು ತಡೆಯುವುದಕ್ಕಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ 

ಈ ಮುಂದೆ ಹೇಳಿರುವ ಎಲ್ಲಾ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿಕೊಳ್ಳತಕ್ಕದ್ದು . 
2. ಅಭ್ಯರ್ಥಿಯು, ಅರ್ಜಿಯನ್ನು ತುಂಬುವಾಗ, ತನ್ನನ್ನು ಯಾವ ಮೀಸಲಾತಿ ಪ್ರವರ್ಗದಲ್ಲಿ ಪರಿಗಣಿಸಬೇಕೆಂದು 

ಇಚ್ಚಿಸುವನೋ , ಅದನ್ನು ಅರ್ಜಿಯಲ್ಲಿ ಮೀಸಲಿರಿಸಿರುವ ಅಂಕಣದಲ್ಲಿನ ಪ್ರವರ್ಗ / ಸ್ಥಳೀಯ ವೃಂದವೆಂದು ಸ್ಪಷ್ಟವಾಗಿ 
ಗುರುತು ಮಾಡತಕ್ಕದ್ದು. ನಂತರ , ಅರ್ಜಿಯಲ್ಲಿ ಕೋರಿರುವ ಪ್ರವರ್ಗ / ಸ್ಥಳೀಯ ವೃಂದವನ್ನು ಬದಲಾಯಿಸಿಕೊಳ್ಳುವುದಕ್ಕೆ 
ಅನುಮತಿಸಲಾಗುವುದಿಲ್ಲ. 
ಅರ್ಜಿಯಲ್ಲಿ ಸಂಪರ್ಕದ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವ ಸೂಕ್ತ ಕಾಲಂಗಳನ್ನು ತುಂಬುವಾಗ ಮೊಬೈಲ್ ಸಂಖ್ಯೆ 
ಮತ್ತು ಇ -ಮೇಲ್ ಐ . ಡಿ (ಕಡ್ಡಾಯ) ಯನ್ನು ಸರಿಯಾಗಿ ನಮೂದಿಸತಕ್ಕದ್ದು. ಎಸ್. ಎಂ .ಎಸ್ ಅಥವಾ 
ಈ - ಮೇಲ್ ಬರದಿದ್ದಲ್ಲಿ ಪ್ರಾಧಿಕಾರ ಹೊಣೆಯಾಗುವುದಿಲ್ಲ. ಅರ್ಜಿಯ ಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ 

ಅಭ್ಯರ್ಥಿಯು ವೆಬ್‌ಸೈಟ್ ನೋಡಬಹುದಾಗಿದೆ. 
4. ಕೊನೆ ಕ್ಷಣದಲ್ಲಿ , ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡವನ್ನು ತಪ್ಪಿಸಲು, ಅಭ್ಯರ್ಥಿಗಳು ಸಾಕಷ್ಟು ಮುಂಚಿತವಾಗಿಯೇ 

ಅರ್ಜಿ ಸಲ್ಲಿಸುವುದು ಸೂಕ್ತ ವೆಬ್‌ಸೈಟ್ 06. 11.2014 , 10:30 ರಿಂದ 20.11.2014 ವರೆಗೆ 11:59 ಗಂಟೆಯೊಳಗೆ ಸಲ್ಲಿಸಿದ 
ಅರ್ಜಿಗಳನ್ನಷ್ಟೇ ಅಂಗೀಕರಿಸುತ್ತದೆ. 
ಲಿಖಿತ ಪರೀಕ್ಷೆಗಾಗಿ ಅಥವಾ ಅನ್ಯಥಾ ಮೌಖಿಕ ಪರೀಕ್ಷೆಗಾಗಿ ಅಭ್ಯರ್ಥಿಯ ಅರ್ಹತೆಗೆ ಸಂಬಂಧಿಸಿದಂತೆ ಕರ್ನಾಟಕ ಉಚ್ಚ 
ನ್ಯಾಯಾಲಯದ ನಿರ್ಧಾರವೇ ಅಂತಿಮವಾಗಿರುತ್ತದೆ. 
ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ http://karnatakajudiciary . 
kar. nic.in /recruitment.asp ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
ಅರ್ಹ ಅಭ್ಯರ್ಥಿಗಳ ಸೆಲ್‌ಫೋನ್‌ಗೆ ಸಂದೇಶವನ್ನು ಕಳುಹಿಸುವ ಮೂಲಕ ಅಥವಾ ಇ -ಮೇಲ್ ವಿಳಾಸ ನೀಡಿದ್ದಲ್ಲಿ ಇ 
ಮೇಲ್ ಮೂಲಕ ಮಾಹಿತಿಯನ್ನು ನೀಡಲಾಗುವುದು. “ಕಾಲ್ ಲೆಟರ್ ” ಅನ್ನು ಡೌನ್ ಲೋಡ್ ಮಾಡಿಕೊಳ್ಳುವುದಕ್ಕಾಗಿ, 
ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು www.karnatakajudiciary . kar.in / recruitment ಎಂಬ ಕರ್ನಾಟಕ ಉಚ್ಚ 
ನ್ಯಾಯಾಲಯದ ವೆಬ್‌ಸೈಟ್‌ನಲ್ಲಿಯೂ ಸಹ ಅಧಿಸೂಚಿಸಲಾಗುವುದು. ಅಭ್ಯರ್ಥಿಯು ಲಿಖಿತ ಪರೀಕ್ಷೆ/ ಮೌಖಿಕ ಪರೀಕ್ಷೆಗಳ 

ಸಮಯದಲ್ಲಿ ಆತನ / ಆಕೆಯ “ಕಾಲ್ ಲೆಟರ್ ” ಅನ್ನು ತರತಕ್ಕದ್ದು . 
8. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಗೆ ಅಲ್ಲದೆ ಮೌಖಿಕ ಪರೀಕ್ಷೆಗೆ ಅರ್ಹನಾಗಿದ್ದ ಪಕ್ಷದಲ್ಲಿ, ಕರ್ನಾಟಕ ಉಚ್ಚ ನ್ಯಾಯಾಲಯವು 

ನಿರ್ಧರಿಸಬಹುದಾದ ಮತ್ತು ಅಧಿಸೂಚಿಸಬಹುದಾದ ಸ್ಥಳ ಮತ್ತು ಸಮಯಕ್ಕೆ ಸರಿಯಾಗಿ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ 
ಹಾಜರಾಗತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

೪೨೨೩ 
9. ಅಭ್ಯರ್ಥಿಯು, ಲಿಖಿತ ಪರೀಕ್ಷೆ/ ಮೌಖಿಕ ಪರೀಕ್ಷೆಗೆ ಹಾಜರಾಗುವಾಗ ಪರಿಶೀಲನೆಗಾಗಿ "ಕಾಲ್‌ಲೆಟರ್ ” ಮತ್ತು ಗುರುತಿನ 

ಚೀಟಿಯ ( ಗುರುತಿನ ರುಜುವಾತಾಗಿ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ 
ಅಥವಾ ಚಾಲನಾ ಪರವಾನಿಗೆ ಅಥವಾ ಪಡಿತರ ಚೀಟಿ ಅಥವಾ ಪಾಸ್ ಪೋರ್ಟ್- ಇವುಗಳ ಮೂಲ ಪ್ರತಿಗಳನ್ನು 

ಹಾಜರುಪಡಿಸಬಹುದು) ಪ್ರತಿಗಳನ್ನು ಸಲ್ಲಿಸತಕ್ಕದ್ದು . 
10 . ಅಭ್ಯರ್ಥಿಯನ್ನು ಪ್ರಮಾಣಪತ್ರಗಳ ಪರಿಶೀಲನೆಗಾಗಿ ಹಾಜರಾಗಲು ಸೂಚಿಸಿದಾಗ ಎಸ್.ಎಸ್.ಎಲ್. ಸಿ./ ಹತ್ತನೇ ತರಗತಿ, 

ಪಿ. ಯು.ಸಿ., ಪದವಿ, ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿನ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳು, ಮತ್ತು ಯಾವುದೇ 
ಮೀಸಲಾತಿಯನ್ನು ಕೋರುವುದಕ್ಕೆ ಸಂಬಂಧಿಸಿದಂತೆ ಜಾತಿ ಪ್ರಮಾಣ ಪತ್ರಗಳು - ಈ ಎಲ್ಲವುಗಳ ಸ್ವಯಂದೃಢೀಕೃತ ನಕಲು 

ಪ್ರತಿಗಳ ಒಂದು ಸೆಟ್‌ನ ಜೊತೆಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. 
11. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಮೌಖಿಕ ಪರೀಕ್ಷೆಗೆ ಆಯ್ಕೆ ಮಾಡಲಾಗುವುದು. 
12 . ಲಿಖಿತ ಪರೀಕ್ಷೆ ಅಥವಾ ಮೌಖಿಕ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಮಾತ್ರದಿಂದಲೇ ನೇಮಕಾತಿಯ ಯಾವುದೇ ಹಕ್ಕು 

ಖಾತ್ರಿಯಾಗತಕ್ಕದ್ದಲ್ಲ ಹಾಗೂ ಆ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಅಗತ್ಯವೆಂದು ಪರಿಗಣಿಸಬಹುದಾದಂಥ 
ಪರಿಶೀಲನೆಗಳನ್ನು ಮಾಡಿದ ನಂತರ ಅಭ್ಯರ್ಥಿಯು ಎಲ್ಲಾ ಆಯಾಮಗಳಲ್ಲೂ ಅರ್ಹನಾ/ಳಾಗಿದ್ದಾನೆ/ಳೆಂದು ಉಚ್ಚ 

ನ್ಯಾಯಾಲಯಕ್ಕೆ ಮನವರಿಕೆಯಾದ ಹೊರತು ಅಭ್ಯರ್ಥಿಯನ್ನು ಹುದ್ದೆಗೆ ನೇಮಕ ಮಾಡತಕ್ಕದ್ದಲ್ಲ. 
13. ಅಭ್ಯರ್ಥಿಯು, ಕರ್ನಾಟಕ ಉಚ್ಚ ನ್ಯಾಯಾಲಯವು ಅಧಿಸೂಚಿಸಬಹುದಾದಂಥ ಆನ್‌ಲೈನ್ ಬ್ಯಾಂಕಿಂಗ್ ವಿಧಾನದ 

ಮೂಲಕವಾಗಲಿ ಅಥವಾ ಚಲನ್ ನಮೂನೆಮೂಲಕವಾಗಲಿ ಅಧಿಸೂಚನೆಯಲ್ಲಿ ಸೂಚಿಸಬಹುದಾದಂಥ ಯುಕ್ತ ಅರ್ಜಿ 
ಶುಲ್ಕವನ್ನು ಸಂದಾಯ ಮಾಡತಕ್ಕದ್ದು. ಶುಲ್ಕವನ್ನು , ಭಾರತೀಯ ಸ್ಟೇಟ್ ಬ್ಯಾಂಕ್‌ನ ( ಎಸ್. ಬಿ. ಐ.) ಯಾವುದೇ ಶಾಖೆಯಲ್ಲಿ 

ಪಾವತಿ ಮಾಡತಕ್ಕದ್ದು . 
14 . ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಯು, ( ಗರಿಷ್ಠ 25 ಕೆ. ಬಿ . ಅಳತೆಯಿರುವ 5 ಸೆಂ . ಮೀ . ಉದ್ದ x 3.6 

ಸೆಂ . ಮೀ . ಅಗಲವಿರುವ) ತನ್ನ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಬಿಳಿಯ ಹಿನ್ನಲೆಯುಳ್ಳ ಭಾವಚಿತ್ರವನ್ನು ಸ್ಕ್ಯಾನ್ 
ಮಾಡತಕ್ಕದ್ದು ಹಾಗೂ ಜೆಪಿಜಿ ನಮೂನೆಯಲ್ಲಿನ ಬಿಳಿ ಕಾಗದದ ಮೇಲೆ ಕಪ್ಪು ಬಾಲ್ ಪಾಯಿಂಟ್ ಪೆನ್‌ನಲ್ಲಿ (5 ಸೆಂ . ಮೀ . 
ಉದ್ದ x 3.6 ಸೆಂ . ಮೀ . ಅಗಲವಿರುವ ಗರಿಷ್ಠ 20 ಕೆ. ಬಿ . ಪ್ರಮಾಣವಿರುವಂತೆ) ತನ್ನ ಸಹಿ ಮಾಡಿ ಸ್ಕ್ಯಾನ್ ಮಾಡತಕ್ಕದ್ದು 
ಹಾಗೂ ಅದನ್ನು ಅಪ್‌ಲೋಡ್ ಮಾಡತಕ್ಕದ್ದು. (ಸಹಿಯನ್ನು ಅರ್ಜಿಯಲ್ಲಿ ನಿಗದಿ ಪಡಿಸಿದ ಸ್ಥಳದಲ್ಲಿ ಮಾಡತಕ್ಕದ್ದು. 

ಭಾವಚಿತ್ರದ ಮೇಲೆ ಸಹಿ ಮಾಡತಕ್ಕದ್ದಲ್ಲಿ) 
15 . ಅಭ್ಯರ್ಥಿಯು, ಆನ್‌ಲೈನ್ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ( ಮೇಲೆ ನಿರ್ದಿಷ್ಟಪಡಿಸಿದ ದಾಖಲೆಗಳನ್ನು 

ಹೊರತುಪಡಿಸಿ) ಬೇರೆ ಯಾವುದೇ ಇತರ ಮೂಲ ದಾಖಲೆಗಳು/ ಪ್ರಮಾಣ ಪತ್ರಗಳ ಅಥವಾ ಪ್ರಮಾಣೀಕೃತ ಪ್ರತಿಗಳನ್ನು 

ಅಪ್‌ಲೋಡ್ ಮಾಡತಕ್ಕದ್ದಲ್ಲ. 
16 . ಆ ಹುದ್ದೆಗೆ ಸಂಬಂಧಿಸಿದಂತೆ, ಆನ್‌ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ, ಅಭ್ಯರ್ಥಿಯು, ಮೇಲೆ ಸೂಚಿಸಲಾದಂಥ ತನ್ನ 

ವಿದ್ಯಾರ್ಹತೆ ಹಾಗೂ ಇತರ ಮಾನದಂಡಗಳನ್ನು ಪೂರ್ಣಗೊಳಿಸಲಾಗಿದೆಯೆಂದು ಹಾಗೂ ತಾನು ಒದಗಿಸಿರುವ ಎಲ್ಲಾ 
ವಿವರಗಳು ಎಲ್ಲಾ ಆಯಾಮಗಳಲ್ಲೂ ಸರಿಯಾಗಿವೆಯೆಂದು ಖಚಿತಪಡಿಸತಕ್ಕದ್ದು . ನೇಮಕಾತಿಯ ಯಾವುದೇ ಹಂತದಲ್ಲಿ, 
ಅಭ್ಯರ್ಥಿಯು ವಿದ್ಯಾರ್ಹತೆಯ ಮಾನದಂಡಗಳನ್ನು ಪೂರ್ಣಗೊಳಿಸಿಲ್ಲವೆಂದು ಹಾಗೂ /ಅಥವಾ ಆತ/ ಆಕೆ ಯಾವುದೇ 
ಪ್ರಮುಖ ವಾಸ್ತವಾಂಶಗಳನ್ನು ಮರೆಮಾಚಿರುತ್ತಾನೆ/ಳೆ ತಿರುಚಿರುತ್ತಾನೆ/ ಳೆ / ಮೊಟಕುಗೊಳಿಸಿರುತ್ತಾನೆ/ಳೆಂದು ಕಂಡುಬಂದ 
ಸಂದರ್ಭದಲ್ಲಿ ಆತನ / ಆಕೆಯ ಅಭ್ಯರ್ಥಿಕೆಯನ್ನು ರದ್ದುಗೊಳಿಸಲಾಗುವುದು. ಈ ಯಾವುದೇ ನ್ಯೂನತೆಗಳು ನೇಮಕಾತಿಯ 
ನಂತರ ಕಂಡುಬಂದರೂ ಸಹ , ಅಭ್ಯರ್ಥಿಯ ಸೇವಾ ಕರಾರು ವಜಾಗೊಳ್ಳಲು ಬದ್ಧವಾಗಿರುತ್ತದೆ . ತಪ್ಪಾದ, ಅಪೂರ್ಣವಾದ 
ಅಥವಾ ಸರಿಯಾದ ಮಾಹಿತಿಯನ್ನು ಒದಗಿಸುವುದು ಅನರ್ಹತೆಗೆ ಕಾರಣವಾಗುವುದು ಮಾತ್ರವಷ್ಟೇ ಅಲ್ಲದೆ, ಕ್ರಿಮಿನಲ್ 

ಪ್ರಾಸಿಕ್ಯೂಷನ್‌ಗೂ ಸಹ ದಾರಿ ಮಾಡಿಕೊಡುತ್ತದೆ 
17. ತಾಂತ್ರಿಕ ಅಂಶಗಳಿಗೆ ಸಂಬಂಧಪಟ್ಟ ವಿಚಾರಣೆಗಳಿಗಾಗಿ, ಕರ್ನಾಟಕ ಉಚ್ಚ ನ್ಯಾಯಲಯದ ಈ ಮುಂದಿನ ದೂರವಾಣಿ 
ಮೂಲಕ ಸಂಪರ್ಕಿಸಬಹುದಾಗಿರುತ್ತದೆ. ದೂರವಾಣಿ ಸಂ . 080 - 22954443 . 

ಕೆ.ನಟರಾಜನ್ 
ರಿಜಿಸ್ಟಾರ್‌ (ನೇಮಕಾತಿ) 

ಕರ್ನಾಟಕ ಉಚ್ಚ ನ್ಯಾಯಾಲಯ 
ಬೆಂಗಳೂರು 
ದಿನಾಂಕ 06.11 . 2014 


$ 998 ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
OFFICE OF THE REGISTRAR GENERAL, HIGH COURT OF KARNATAKA , AMBEDKAR 

VEEDHI, BANGALORE 560 001 


NOTIFICATION 

NO . HCC 2 / 2009 DATED 06 .11. 2014 
RECRUITMENT OF CANDIDATES TO THE POST OF SOFTWARE TECHNICIANS 

LAST DATE FOR ONLINE RECEIPT OF APPLICATIONS : 20 . 11. 2014 


Online applications are invited from applicants who are qualified , as on the last date 
fixed for receipt of applications, for recruitment to 32 posts of Software Technicians in Group A 
cadre on the establishment of the Sub - ordinate courts by High Court Of Karnataka through the 
online link on http : / /karnatakajudiciary .kar.nic .in / recruitment.asp 
NOTE : Applicants found eligible under the Notification No HCC 2 / 2009 dated 27.07. 2013 
for filling the post of Software Technician shall submit a fresh application online and need 
not pay the prescribed fee , but shall furnish the particulars regarding Earlier Application 
Number, Challan Date and its Number in the online application . Further, the age of such 
applicants will be reckoned as on the date mentioned in the earlier Notification . 
1 . Method of Recruitment: 

a . Selection of candidates will be made in accordance with the Government order LAW 76 

LAC 2013 dated 27 / 03 / 2013 which is available on the website of High Court Of 

Karnataka . 
b . Candidates shall be selected based on the average marks obtained in the written exam 

conducted for 70 marks and a viva voce for 30 marks . 
c. Candidates shall submit the original testimonials in respect of qualification , 

reservation , benefit of age relaxation etc . , at the time of viva voce , along with self 

attested copies of the same. 
2 . Minimum Qualification : A candidate shall have passed & declared as first class by the 

recognised University in Bachelor of Engineering / Bachelor of Technology in Electronics / 
Computer Science / Instrumentation Technology / Information Technology OR in M . C . A . OR in 
M . Sc (Computer Science / Electronics). If the grades are awarded by the University , the proper 
conversion table of CGPA , as approved by the concerned University shall be furnished at the 

time of document verification . 
3 . Salary : In the pay scale of Rs. 28100 -700 - 28800 -800 -33600 -900 - 39000 - 1050 - 45300 - 1200 

50100 plus allowances . 
4 . Selection criteria : A written test shall be conducted for 70 marks followed by Viva voce for 30 

marks. Only such candidates who secure a minimum of 35 Marks in the written test will be 
short listed for the viva voce . 
Work Place : Selected Candidates may be posted to any of the district head quarters in the 
State of Karnataka and are liable to be transferred to any of other District Head Quarters in 

public interest, as per policy decided by the High Court of Karnataka . 
6 . Classification of Vacancies : 

26 POSTS FOR RESIDUAL PARENT CADRE 


Un 


Category 


Women 
Candidates 


Rural 
Candidates 


Physically 
Handicap 

ped 


Ex - service 

men 


Kannada 
Medium 


Total 


reserved 


SCHEDULED CASTE 


1 


1 


1 


. 


1 


SCHEDULED TRIBE 


CATEGORY I 


CATEGORY II ( A ) 

II (A) 


1 


1 


1 


- 


- 


1 


4 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


89998 


Women 

Rural 
Candidates Candidates 


Ex - service 


Category 


Physically 
Handicap 

ped 


Kannada 
Medium 


Un 
reserved 


Total 


men 


1 


/ 


1 


CATEGORY II (B ) 
CATEGORY III (A ) 


1 


1 


CATEGORY III ( B ) 


GENERAL MERIT 


13 


TOTAL 


10 


26 


6 POSTS OF LOCAL CADRE ( i. e . , RESERVATION FOR HYDERABAD KARNATAKA REGION 

CANDIDATES UNDER ARTICLE 371 ( J ) OF THE CONSTITUTION ) 


Category 


Women 

Rural 
Candidates | Candidates 


Physically 
Handicapped 


Ex 
service 
men 


Kannada 
Medium 


Unreser 

ved 


Total 


SCHEDULED CASTE 


SCHEDULED TRIBE 


CATEGORY I 


CATEGORY II A 


CATEGORY II B 


CATEGORY III A 


CATEGORY III B 


GENERAL MERIT 


TOTAL 


6 


7 . Probation : The applicant if appointed shall be initially on probation for a period of two years 

or for any extended period , if necessary . 
8 . Age limit: Applicants must have attained the age of 21 years and must not have attained the 
age of: 
(a ) 40 years in the case of a person belonging to Scheduled Caste or Scheduled Tribe or 

Category - I of other Backward Classes . 
(b ) 38 years in the case of a person belonging to Category - II- A or II-B or III - A or III - B of 

Other Backward Classes ; and 
(c) 35 years for others . 
( d ) Not with standing anything contained in rule 6 of the Karnataka Civil Services (General 

Recruitment) Rules , 1977, in case of a person working as Software Technician on 
contract basis in the High Court or any sub - ordinate judiciary on the date of this 
notification , the maximum age limit shall be extended to the number of years during 

which he / she is holding such post or ten years which ever is less . 
(e ) In case of candidate who is an ex - serviceman - by three years plus the number of years 

of service rendered by him in the Armed Forces of the Union 
(f) In case of a candidate who is physically handicapped - by ten years ; 

(g ) In the case of a candidate who is a widow - by ten years ; 
9 . Method of Application & Fee : The method of Application shall be through online on the 

website http : / /karnatakajudicary .kar.nic . in / recuritment. asp to be applied as per the 
instructions made available in the Annexure on the website . 
(a ) The candidates shall pay an Application Fee of Rs. 500 / - (Rupees Five Hundred Only ) 

prescribed for the post, by any of the following mode of payment. 


$ 998 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(i) Online Payment: On submission of online application the candidates shall 

make the online payment of application fee by SBI online payment gateway 
through ; 
https: / / www . onlinesbi. com / prelogin / icollecthome.htm 


Or 


(ii) Challan Form : On submission of online application the candidates shall 

download the challan in the printed format and shall remit the prescribed fee in 
any branch of SBI. 


Note : The candidates belonging to Category – I / Scheduled Caste / Scheduled 

Tribe / Physically Handicapped are exempted from payment of fee . 
(b ) Fee once paid will not be refunded under any circumstances . 
10 . Last date for receipt of applications: Applications in all respect shall be filled and 

submitted online on or before 20 .11. 2014 . 
11 . Application sent in any other mode except online will not be countenanced and considered . 
12 . Candidates seeking reservation , age relaxation should posses the documentary proof of the 

same as on date of submitting the application . Candidates who are in Government service 
should possess the " No Objection Certificate " by their Appointing Authority as on date of 
submitting application . Any such certificate obtained at later date entails disqualification . 
Eligible candidates who have submitted the online application successfully with photo and 
signature along with prescribed fee through online / challan , will be only allowed to take the 
written examination / viva - voce on production of printed copies of the call letters generated 

through High Court of Karnataka website . 
14 . Candidates claiming reservation under Local Cadre (Hyderabad Karnataka Region Under 

Article 371J) shall possess the relevant certificate issued by the Competent Authority dated 
on or before the date of applying online application as prescribed under The Karnataka 
Public Employment (Reservation in appointment for Hyderabad -Karnataka Region - i. e ., 

Eligibility Certificates) Rules, 2013 . 
15 . The candidates called for Test / Viva Voce will have to appear at their own cost. 
16 . The persons, who attempt to obtain extraneous support by any means for his / her 

candidature from officials or non - officials , shall incur disqualification . 


13 . 


BY ORDER OF HON BLE THE CHIEF JUSTICE , 


K . NATARAJAN 
REGISTRAR (RECRUITMENT) 


GENERAL INSTRUCTIONS TO THE CANDIDATES : 
1 . Applicants must read all the instructions carefully before submitting the applications, so as to 

avoid the mistakes . 
2 . Candidate must specifically indicate the Category / Local cadre of reservation in the column 

earmarked in the application under which candidate would like to be considered . Further 

candidate is not permitted to change the Category / Local cadre claimed in the application . 
3 . The applicants shall provide the Mobile number and E -mail ID (both compulsory ) for 

communication , at relevant columns while submitting online application . The authority is not 
responsible for non receipt of SMS or E -mail. Applicant may visit the website to ascertain the 

status of the application . 
4 . To avoid last minute rush , the applicants are advised to submit the online applications well in 

advance . The website will accept the applications round the clock from 06 . 11 .2014 , 10 : 30 
a . m . to 20 . 11. 2014 till 11.59 p . m . 


ವಿಶೇಷ ರಾಜ್ಯ ಪತ್ರಿಕೆ * ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 

$ 9 .92 
5 . The decision of the High Court of Karnataka will be final, as to the eligibility for Written Test 

or otherwise of an applicant for Viva voce test . 
6 . The list of eligible applicants will be placed on High Court of Karnataka website 

www .karnatakajudiciary .kar. nic . in recruitment .asp 


9 . 


Intimation will be sent to the eligible candidates through a message to registered Mobile 
number and also an email will be sent to Email- Id provided . The list of short listed applicants 
will also be notified on the High Court of Karnataka website : www .karnatakajudiciary . 
kar .nic . in / recruitment .asp , for downloading the “ Call- Letter " . Applicant must bring 

his / her Call-Letter , at the time of appearing for the Written Test / Viva Voce . 
8 . The Applicant shall have to appear for the Written Test and also for Viva -Voce if called for , at 

their own expenses at the place and time that may be decided and notified by the High Court 
of Karnataka . 
The Applicants shall produce the copy of " Call Letter" and " Identity Proof" (Voter ID or 
Aadhaar Card or PAN Card or Driving License or Ration card or Passport in Original can be 

produced as a proof of identity ) while appearing for the Written Test / Viva Voce for scrutiny . 
10 . The applicants shall produce all the original testimonials with a set of self attested photo 

copies i. e . , Mark Sheets and Certificates of SSLC / Xth Std ., PUC , Graduation , Post 
Graduation , and Caste Certificates , Certificates for claiming any reservations for scrutiny 

when called for . 
11. On the basis of marks obtained in the Written Test candidates will be short listed for Viva 

voce . 
12 . Mere success in the Written Test and / or Viva - voce shall not confer any right to 

appointment and no applicant shall be appointed to the post unless the High Court is 
satisfied , after such inquiries as may be considered necessary that the applicant is suitable 

in all respects for appointment to the post . 
13 . The applicant shall pay the appropriate Application Fee as mentioned in the notification , 

either by mode of online banking or through Challan form as notified by the High Court of 

Karnataka . The fee shall be remitted at any branch of the State Bank of India (SBI). 
14 . The Applicant shall scan his /her latest passport size photograph with white back ground 

(having 5 cm of length X 3 .6 cm of breadth with maximum file size 25kb ) and signature 
on white paper in black ball point pen (having 2 .5cm of length x 7 .5 cm of breadth with 
maximum file size 20kb) in . jpg format and upload the same, while submitting the Online 
application . 
(Signature to be affixed only at the specified space in the application . Not to be affixed on 

photograph ) 
15 . The applicants shall not upload any other original or attested copies of the documents / 

certificates (except the above specified documents ) at the stage of submitting the online 

application . 
16 . While applying online application for the post, the applicants shall ensure that he / she fulfils 

the eligibility and other norms as mentioned above and that all the particulars furnished 
by him / her are correct in all respects . In case it is detected at any stage of recruitment that a 
applicant does not fulfill the eligibility norms and / or that he / she has suppressed / twisted or 
truncated any material facts , his /her candidature will stand cancelled . If any of these 
shortcomings is detected even after appointment, his / her appointment shall be liable to be 
terminated . Furnishing of wrong, or incorrect information would not only lead to 

disqualification but also liable for criminal prosecution . 
17 . Enquiries on technical aspects may be made on following phone number of the High Court of 

Karnataka . Phone No . : 080 22954443 


BY ORDER OF HON BLE THE CHIEF JUSTICE , 


K . NATARAJAN 
REGISTRAR (RECRUITMENT) 


♡gges 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೪, ೨೦೧೪ 

ಏಶೇಪ ರಾಜ್ಯ ಪತ್ರಿಕೆ 


2000 - V 300ssd , woad, JW0200 09, 9008 (803x 90 , 

0626 ) No. eers 
Part - V Bangalore , Wednesday , November 12 , 2014 (Karthika 21, Shaka Varsha 1936 ) No. 689 
OFFICE OF THE REGISTAR GENERAL , HIGH COURT OF KARNATAKA, HIGH COURT 

BUILDING , BANGALORE - 560 001 

NOTIFICATION 
NO . HCE 4 / 1999 , DATED 12 . 11. 2014 
RECRUITMENT TO THE POST OF LIFT ATTENDERS 
LAST DATE FOR RECEIPT OF APPLICATION 15 . 12 .2014 (5 .00 P . M ) 


Applications in the prescribed proforma appended hereto are invited from the candidates 
who are qualified and are eligible as on the last date fixed for receipt of applications for 
recruitment to 04 posts [includes 01 post reserved for candidates belonging to Hyderabad 
Karnataka 
Region - 371(J)] of Lift Attender on the establishment of High Court of Karnataka . 

NOTE : - This office Notification No . HCE 4 / 1999 dated 29 . 7 .2013 , calling application 
for 03 posts of Lift Attenders STANDS CANCELLED . Hence, applicants who had applied in 
pursuance of the said notification , SHALL SUBMIT A FRESH APPLICATION , if educationally 
qualified as per this notification . However, they need not pay the application fee again but 
they shall furnish the particulars regarding fee paid earlier i. e . Indian Postal Order No . / DD 
No . / Date, in the specified column of the application . Further , the age of such applicants 
will be reckoned as on the date of the earlier Notification . 

2 . Method of Recruitment :- Selection of candidates shall be made in accordance with the 
High Court of Karnataka Service (Conditions of Service and Recruitment) Rules , 1973 , as 
amended from time to time and , the High Court of Karnataka (Direct Recruitment by Selection ) 
Rules , 1984, as amended from time to time. 

“ By direct recruitment by selection of a person who has passed Tenth 

Standard or equivalent and has experience in Lift Mechanism ” . 
3 . Scale of Pay :- 11000 - 200 - 12000 - 250 - 13000 - 300 - 14200 - 350 

15600 - 400 - 17200 - 450 - 19000 . 
4 . Classification of Vacancies: 

03 POSTS FOR RESIDUAL PARENT CADRE 


Unreserved 


Total 


Category 
SCHEDULED CASTE 
SCHEDULED TRIBE 


GENERAL MERIT 


Total 


01 POST OF LOCAL CADRE (i.e ., RESERVATION FOR HYDERABAD -KARNATAKA REGION 
CANDIDATES UNDER ARTICLE 371 ( J ) OF THE CONSTITUTION . 


Unreserved 


Total 


Category 
SCHEDULED CASTE 


Total 


5 . Probation :- The period of probation shall be two years, subject to the rules prescribed in this 
behalf. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೪ , ೨೦೧೪ 

$ 9 .95 
6 . Age Limit :- Must have attained the age of 18 years and must not have attained the age of: 

a ) 40 years in the case of a person belonging to any of the 

Scheduled Cast or Scheduled Tribe or Category - I of other 
backward classes. 
b ) 38 years in the case of a person belonging to any of the 
Category - II (A ), II ( B ) or III (A ), III (B ) of the other backward 

Classes . 

c) 35 years in case of any other person . 
7 . Those candidates called for Test / Interview will have to appear before the authorities in the 
premises of the High Court of Karnataka , Principal Bench at Bangalore at their cost . 
8 . No person who attempts to obtain extraneous support by any means for his candidature from 
officials or non -officials shall be eligible for appointment. 
9 . Fee :- A fee of Rupees 150 / - (Rupees one hundred and fifty only ) is prescribed for every 
application . It should be remitted by means of Crossed Indian Postal Order drawn in favour of the 
Registrar General, High Court of Karnataka , High Court Buildings , Bangalore - 560001 , and 
the same should be submitted along with the application . Fee once paid shall not be refunded 
under any circumstances . Applicants belonging to Scheduled Caste , Scheduled Tribe, Category - I 
and Physically Handicapped persons are exempted from payment of fees . 
10 . Application Form : - Application in the prescribed proforma should be filled in by the 
candidates in their own handwriting and must be accompanied by photo copies of the following, 
failing which their applications will be rejected : 

a ) Marks card of Tenth Standard or equivalent and Certificate in Lift Mechanism 
b ) Persons claiming the benefit of reservation / age relaxation under SC / ST / 

Cat - I/ IIA / IIB / IIIA / IIIB shall produce a certificate in the form prescribed by the 

Government issued by the competent authority . 
c ) A passport size photo be affixed at the place provided on the application . 
d ) Three Character Certificates - one from the institution in which he / she had last studied 

and , two from respectable persons unconnected with his school and not related to him , 

testifying to his character . 
11 . Last date for receipt of application :- Application complete in all respect shall reach the 
Registrar General. High Court of Karnataka , High Court Buildings , Bangalore- 560001 , on or 
before 15 . 12 . 2014 (05 . 00 P . M ). The cover containing the application , the following words shall be 
written : 

“ Application for the post of Lift Attender " 
PROFORMA OF THE APPLIATION IS AVAILABLE ON THE WEB SITE OF THE HIGH COURT 
OF KARNATAKA : www .karnatakajudiciary .kar .nic . in 


Note : 1. Incomplete applications/applications without requisite experience shall be liable to be rejected without 
notice. Original certificates and testimonials are to be submitted only at the time of test/ interview . Candidates shall not 
enclose the original documents along with the application and only photo copy of the documents are to be enclosed 
along with the application . 
2 . Applications received beyond the last date so fixed will be rejected . 
3. In - service candidates shall submit their application through their official superiors so as to reach the Registrar 
General. High Court of Karnataka, High Court Buildings, Bangalore -560001, on or before the last date fixed for 
receipt of application . 
4 . If the last date fixed for the receipt of applications happens to be a General Holiday, the next working day shall be 
the last date for receipt of applications. 
5 . Candidates claiming reservation under Hyderabad -Karnataka Region are to indicate their preference for selection 
under Residual Parent Cadre / Local cadre in coloumn No15 of the application . 


BY ORDER OF HON BLE THE CHIEF JUSTICE , 

Sd / 
K . NATARAJAN 
REGISTRAR (RECRUITMENT) 


$ 920 ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೪, ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
FORM OF APPLICATION FOR RECRITMENT TO THE POSTS OF LIFT ATTENDERS IN THE 

HIGH COURT OF KARNATAKA , BANGALORE . 


NOTIFICATION NO . HCE 4 / 1999 DATED 12 . 11 . 2014 


To 


The Registrar General 
High Court of Karnataka 
High Court Buildings 
Bangalore - 560001 


PHOTO OF 

THE 
APPLICANT 


Name of the applicant 
(in block letters ) 
Name of the Father 


Date of Birth and Age 
(as mentioned in the SSLC / equivalent 
certificate / Transfer certificate 

Postal Address 

(In block letters with pin code) 
(a ) Permanent Address 

(b ) Present address 


Phone Number 


Land line: 


Mobile : 
Whether presently employed ? 
If so , furnish details of employment and 
monthly income. 


v 


Occupation of Parent/ Guardian 


00 


| 9 . 

10 . 


Annual income of Parent /Guardian 
Qualification 
Whether the applicant claims reservation 
under - SC / ST / Cat-I / 2 (a ) / 2 (b )/ 
3 (a ) / 3 (b ). 
( if so indicate and enclose photo copy of 
relevant certificate ) 
Whether applicant claims horizontal 
reservation viz , Rural / Ex- Service man 
etc . , 
( if so indicate and enclose photo copy of 
relevant certificate ) 
Application Fee details 
( SC / ST / Cat -I / PH 

applicants 
exempted ) 


12 . 


Postal order /DD No . 


Date : 


14 . 


Whether the applicant is / was party to 
any criminal proceedings ? 
If yes , furnish detailed information 
If applied earlier in pursuance to this Postal order No . 
office Notification No . HCE 4 / 1999 dated 
29 . 7 . 2013 , calling application for 03 

Date : 
posts of Lift Attenders , furnish earlier 
application Fee details: 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


8920 


15 . 


Preference 
[ for candidates 
under 371( J )] 


claiming reservation Residual Parent Cadre 


1 st 


2nd 


Local cadre 


2nd 


- 


- 


I do hereby solemnly and sincerely affirm that the statement made and the 
information furnished above are true . Should it however be fund that any information 
furnished herein is untrue in material particulars , I realize that I am liable to criminal 
prosecution and I am also agreeable to forego the claim for public services under the State 
Government. 


PLACE : 


DATE : 


( SIGNATURE OF THE CANDIDATE ) 


ಐಶೇಷ ರಾಜ್ಯ ಪತ್ರಿಕೆ 


2000 - V 2300sodo , quod , J0205 09, 9008 (503pex 90 , 38 DE026 ) 30. Eco 
Part - V | Bangalore , Wednesday , November 12 , 2014 (Karthika 21, Shaka Varsha 1936 )|| No . 690 
OFFICE OF THE REGISTAR GENERAL , HIGH COURT OF KARNATAKA, HIGH COURT 

BUILDING , BANGALORE -560 001 


NOTIFICATION 


NO . HCE 726 / 2011, DATED 12 . 11. 2014 


RECRUITMENT TO THE POST OF DRIVERS 
LAST DATE FOR SUBMISSION OF APPLICATION 15 . 12 .2014 ( 5 . 00 P . M ) 


Applications in the prescribed proforma appended hereto are invited from the candidates who are 
qualified and are eligible as on the last date fixed for receipt of applications for recruitment to 14 posts [ 
includes 3 posts reserved for candidates belonging to Hyderabad - Karnataka Region (371( J) ] of Driver on the 
establishment of High Court of Karnataka . 


NOTE :- This office Notification No . HCE 726 / 2011 dated 27.5 .2013 , calling application for 11 
posts of Drivers STANDS CANCELLED . Hence , applicants who had applied in pursuance of the said 
notification and , who have not been called for Driving Test SHALL SUBMIT A FRESH APPLICATION 
but, need not pay the application fee again and , they shall furnish the particulars regarding fee paid 
earlier i.e . Indian Postal Order No. /DD No. /Date , in the specified column of the application and, the 
candidates who were called for Driving Test earlier , NEED NOT APPLY again and, they will be called for 
Driving Test again , however, the candidates desirous of availing reservation under Hyderabad 
Karnataka Region , are to produce eligibility certificate issued by competent authority obtained on or 
before the last date for submission of application and produce the same at the time of appearing for 
driving test again . Further, the age of such applicants will be reckoned as on the date of the earlier 
Notification . 


2 . Method of Recruitment:- Selection of candidates shall be made in accordance with the High 
Court of Karnataka Service (Conditions of Service and Recruitment) Rules , 1973 , as amended from time to 
time and , High Court of Karnataka (Direct Recruitment by Selection ) Rules , 1984 as amended from time to 


time. 


១១ . ១ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


“ By direct recruitment by selection of suitable candidates who possess license in 
driving, as a paid employee , heavy vehicles or light motor vehicles , as the case may be , and 
who have got fair knowledge of English or Kannada” . 
3. Scale of Pay :- 11600 -200 - 12000 - 250 - 13000 - 300 - 14200 - 350 


15600 -400 - 17200 -450 -19000 -500 - 21000 . 


4 . Classification of Vacancies : 
11 POSTS FOR RESIDUAL PARENT CADRE 
Category 

Unreserved | Women 
SCHEDULED CASTE 


Rural | Ex - Servicemen 


Total 


CATEGORY - 1 


1 


CATEGORY - II ( A ) 
CATEGORY -II (B ) 
GENERAL MERIT 


TOTAL 


6 


2 


11 


03 POSTS OF LOCAL CADRE (i. e ., RESERVATION FOR HYDERABAD -KARNATAKA REGION 
CANDIDATES UNDER ARTICLE 371 ( J ) OF THE CONSTITUTION ) 


Unreserved 


Total 


Category 
SCHEDULED CASTE 
SHEDULED TRIBE 


GENERAL MERIT 


TOTAL 


L 


3 


5 . Probation : - The period of probation shall be two years , subject to the rules prescribed in this behalf . 


6 . Age Limit :- Must have attained the age of 18 years and must not have attained the age of: 


a ) 40 years in the case of a person belonging to any of the 


Scheduled Cast or Scheduled Tribe or Category - I of other 


backward classes. 


b ) 38 years in the case of a person belonging to any of the 


Category- II (A ), II (B ) or III (A ), III (B ) of the other backward 


Classes . 


c) 35 years in case of any other person . 


7 . Driving Test:- Applicants, when called for driving test must appear at their own expenses, at the place 
fixed for such test . 


8 . No person who attempts to obtain extraneous support by any means for his candidature from officials or 
non -officials shall be eligible for appointment . 


9 . Fee:- A fee of Rupees 150 / - ( Rupees one hundred and fifty only ) is prescribed for every application . It 
should be remitted by means of Crossed Indian Postal Order drawn in favour of the Registrar General, High 
Court of Karnataka , High Court Buildings, Bangalore- 560001, and the same should be submitted along with 
the application . Applicants belonging to Scheduled Caste, Scheduled Tribe and Category -I are exempted 
from payment of fees . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೪, ೨೦೧೪ 


$ 92a 


10 . (i) Candidates should submit their applications complete in all respect, together with attested copies of 
all the testimonials of Educational Qualification / Driving license etc . 


( ii ) The photo copy of the driving license should be legible and should contain complete details as to Name, 
date of issue , validity , issuing authority etc . 


( iii) In service candidates should submit their applications through their official superiors so as to reach the 
Registrar General, High Court of Karnataka , High Court Buildings , Bangalore -560001, not later than the 
date and time fixed for receipt of applications. 
11. Last date for receipt of application :- Application complete in all respect shall reach the Registrar 
General. High Court of Karnataka , High Court Buildings , Bangalore -560001, on or before 15 . 12 . 2014 
(05 . 00 P. M ). If the last date fixed for the receipt of application happens to be a General Holiday, the next 
working day will be the last date for receipt of applications and further, on the cover containing the 
application the following words shall be written : 

“ Application for the post of Driver" 


12 . Application Form :- Application in the prescribed proforma should be filled in by the candidates in their 
own handwriting and must be accompanied by photo copies of the following , failing which their applications 
will be rejected : 


a ) Three Character Certificates- one from the institution in which he / she had last studied and , two 
from respectable persons unconnected with his school and not related to him , testifying to his character . 


b ) Photo copies of educational qualifications, if any . 


c) Photo copy of complete Driving License 


d ) Crossed Indian Postal Order drawn in favour of the Registrar 


General, High Court of Karnataka , High Court Buildings , 


Bangalore -560001, (Scheduled Caste , scheduled Tribe and 


Category -I applicants are exempted from payment of fees). 
PROFORMA OF THE APPLIATION IS AVAILABLE ON THE WEB SITE OF THE HIGH COURT OF 
KARNATAKA : www .karnatakajudiciary .kar.nic .in 


13 . Intimation for the Driving Test will be sent only to the eligible candidates and , if any candidate does not 
get intimation for the Driving Test, it may be presumed that he is not eligible for the test. No correspondence 
will be entertained thereafter with the candidates who have not been called for the Driving Test. 


Note : 1 .Candidates selected for the post of Driver are liable to be posted to work either at High Court of Karnataka , Principal 
Bench at Bangalore or High Court benches at Dharwad/Gulbarga . 


2. Candidates claiming reservation under Hyderabad -Karnataka Region are to indicate their preference for selection 
under Residual parent cadre /Local cadre in coloumn No16 of the application . 


3. The candidates who will be called to appear for driving test again and desirous of claiming reservation under 
Hyderabad -Karnataka Region are to indicate their preference for selection under Residual parent cadre /Local cadre at the time of 
Driving Test. 


BY ORDER OF HON BLE THE CHIEF JUSTICE , 


Sd / 
K . NATARAJAN 
REGISTRAR (RECRUITMENT) 


R .N .I. No. KARBIL / 2001/47147 POSTAL REGN. No . RNP /KA /BGS/ 2202/ 2014 -16 
Licensed to post without prepayment WPP No . 297 


8928 ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೪ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
FORM OF APPLICATION FOR RECRITMENT TO THE POSTS OF DRIVERS IN THE HIGH COURT OF KARNATAKA , 

BANGALORE . 


NOTIFICATION NO . HCE 726 / 2011 DATED 12 . 11. 2014 


To 


PHOTO 


OF 


The Registrar General 
High Court of Karnataka 
High Court Buildings 
Bangalore -560001 


THE 
APPLICANT 


Name of the applicant 
(in block letters ) 
Name of the Father 
Age and Date of Birth 
(as mentioned in the SSLC / equivalent 
Certificate / Transfer Certificate ) 


Postal Address 
(In block letters with pin code) 

(b ) Present address 


(a ) Permanent Address 


Phone Number 


Land line: 


| 8 . 


9 . 
10 . 


Mobile : 
Whether presently employed ? 
If so , furnish details of employment and monthly 
income. 
Occupation of Parent /Guardian 
Annual income of Parent /Guardian 
Qualification 
Driving License number 
(Specify LMV / HMV) 
Badge Number 
(if issued ) 
Whether the applicant claims reservation under 
SC / ST/ 2 (a ) / 2 (b ) / 3 (a ) / 3 (b ). 
(if so indicate and enclose photo copy of relevant 
certificate ) 
Whether applicant claims horizontal reservation viz , 
Rural / Ex - Service man etc ., 
(if so indicate and enclose photo copy of relevant 
certificate ) 
Application Fee details 
(SC /ST/ Cat-I applicants exempted ) 


11 . 


13 . 


Postal order No. 


Date : 


14 . 


15 . 


Postal order / DD No . 


| Whether the applicant is / was party to any criminal 
proceedings ? 
If yes, furnish detailed information 
If applied earlier in pursuance to this office 
Notification No . HCE 726 / 2011 dated 27 .5 . 2013 , 
calling application for 11 posts of drivers , furnish 
earlier application Fee details : 
Preference 
[for candidates claiming reservation under 371( J)] 


Date : 


h 


Residual Parent Cadre 


2nd 
2nd 


Local cadre 


I do hereby solemnly and sincerely affirm that the statement made and the information furnished above 
are true. Should it however be fund that any information furnished herein is untrue in material particulars , I 
realize that I am liable to criminal prosecution and I am also agreeable to forego the claim for public services under 
the State Government. 


PLACE : 


DATE : 


( SIGNATURE OF THE CANDIDATE ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


